ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ , ಏಪ್ರಿಲ್ ೧೦ , ೨೦೧೪ ( ಚೈತ್ರ ೨೦ , ಶಕ ವರ್ಷ ೧೯೩೬ ) 
Bangalore , Thursday, April 10, 2014 ( Chaithra 20 , Shaka Varsha 1936 ) 


ಸಂಚಿಕೆ ೧೫ 
Issue 15 


ಭಾಗ ೧ 
ರಾಜ್ಯ ಸರ್ಕಾರದ ಮುಖ್ಯ ಆದೇಶಗಳು ಹಾಗೂ ಸುತ್ತೋಲೆ ಮುಂತಾದ 

ಎಲ್ಲಾ ಇಲಾಖೆಗಳಿಗೂ ಸಂಬಂಧಿಸಿದ ಆದೇಶಗಳು 


ತೋಟಗಾರಿಕೆ ಸಚಿವಾಲಯ 


ವಿಷಯ : ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆಯ ವ್ಯಾಪ್ತಿಯಲ್ಲಿ ಬರುವ ಏಳು ಜಿಲ್ಲೆಗಳ 

ಸ್ಥಿರ - ಚರಾಸ್ತಿಗಳನ್ನು ಹೊಸದಾಗಿ ಆರಂಭವಾಗಿರುವ ಶಿವಮೊಗ್ಗದ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ 

ವಿಶ್ವವಿದ್ಯಾಲಯಕ್ಕೆ ಹಸ್ತಾಂತರಿಸುವ ಬಗ್ಗೆ . 
ಓದಲಾಗಿದೆ : 1. ಅಧಿಸೂಚನೆ ಸಂಖ್ಯೆ : ಸಂವ್ಯಶಾಇ 19 ಶಾಸನ 2012 , ಬೆಂಗಳೂರು, ದಿನಾಂಕ : 21 - 09 -2012 . 

2. ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆಯ, ಪತ್ರ ಸಂಖ್ಯೆ : ಕುಸ/ತೋ .ವಿ.ವಿ. ಬಾ / 

61 /2013 / 4 /588 , ದಿನಾಂಕ : 24 - 04 - 2013. 
ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಅಧಿಸೂಚನೆಯನ್ವಯ , ಶಿವಮೊಗ್ಗದಲ್ಲಿ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯವು 
ಅಸ್ತಿತ್ವಕ್ಕೆ ಬಂದಿದ್ದು, ಚಿಕ್ಕಮಗಳೂರು, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲಿ ತೋಟಗಾರಿಕೆ ವಿಜ್ಞಾನಗಳ 
ವಿಶ್ವವಿದ್ಯಾಲಯ , ಬಾಗಲಕೋಟೆಯು ಹೊಂದಿರುವ ಮತ್ತು ನಿರ್ವಹಿಸುತ್ತಿರುವ ಎಲ್ಲಾ ಸಂಯೋಜಿತ ಕಾಲೇಜುಗಳು, ಸಂಶೋಧನಾ ಕೇಂದ್ರಗಳು ಮತ್ತು 
ಅವುಗಳಿಗೆ ಹೊಂದಿಕೊಂಡಂಥ ಎಲ್ಲಾ ಬಗೆಯ ಸ್ಥಿರ - ಚರಾಸ್ತಿಗಳನ್ನು ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಶಿವಮೊಗ್ಗಕ್ಕೆ ವರ್ಗಾಯಿಸಲು 
ಆದೇಶಿಸಲಾಗಿದೆ. 

ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಪತ್ರದಲ್ಲಿ ದಿನಾಂಕ : 21- 09 - 2012ರ ಅಧಿಸೂಚನೆಯನ್ವಯ ತೋಟಗಾರಿಕೆ ವಿಜ್ಞಾನಗಳ 
ವಿಶ್ವವಿದ್ಯಾಲಯ , ಬಾಗಲಕೋಟೆಯಿಂದ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಶಿವಮೊಗ್ಗಕ್ಕೆ ವರ್ಗಾಯಿಸಬೇಕಾದ ಸ್ಥಿರ - ಚರಾಸ್ತಿಗಳ ಬಗ್ಗೆ 
ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆ ಹಾಗೂ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಶಿವಮೊಗ್ಗದ ಅಧಿಕಾರಿಗಳು 
ದಿ. 27 - 03 - 2013ರಂದು ಜಂಟಿ ಸಭೆ ನಡೆಸಿ ವರ್ಗಾಯಿಸಬಹುದಾದ ಸ್ಥಿರ- ಚರಾಸ್ತಿ ಮತ್ತು ಸಿಬ್ಬಂದಿಗಳ ಬಗ್ಗೆ ತೀರ್ಮಾನಿಸಿರುವ ಮಾಹಿತಿಯನ್ನು 
ಕುಲಸಚಿವರು, ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇವರು ನೀಡಿರುತ್ತಾರೆ. 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿದ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ತೋಇ 418 ತೋಇವಿ 2012, ಬೆಂಗಳೂರು, ದಿನಾಂಕ : 27 - 08 - 2013 . 
ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ , ಬಾಗಲಕೋಟೆಯು ತನ್ನ ಆಡಳಿತ ವ್ಯಾಪ್ತಿಯಲ್ಲಿ ಹೊಂದಿರುವ ಸ್ಥಿರ ಮತ್ತು ಚರಾಸ್ತಿಗಳಲ್ಲಿ, 
ಅನುಬಂಧ -1ರಲ್ಲಿನ ಸ್ಥಿರ ಮತ್ತು ಚರಾಸ್ತಿಗಳನ್ನು ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ, ಶಿವಮೊಗ್ಗಕ್ಕೆ ಹಸ್ತಾಂತರಿಸುವಂತೆ 
ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ವಿ. ರಾಮಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ತೋಟಗಾರಿಕೆ ಇಲಾಖೆ. 


( ೫೮೫ ) 


3058 


PDF :37 ODZE, Ndoado , Joget 00 , 9008 


2007 0 


ಅನುಬಂಧ - 1 
List ofmovable and im -movable properties of the campuses to be transfered to University of Agricultural and 

Horticultural Sciences, Shivamoga . 
1) Hiriyur Campus: 
Description of the property Qty 1 Area 

Remarks 
( Approximately ) 

Survey No 

Area (acres) 

5 . 11 


Si. 


No . 


504 


526 


3. 34 


+ 


61 


aj 


5 . 05 


1 . 


Agricultural Land 


101 . 36 Acres 


5. 12 


523 


3. 31 


02 


262 


+ 


11 


c 


512 


3 .05 


3 .09 
5 .00 
4.02 
4 .00 
0 .01 
2 .26 
4 .07 
4 . 39 
4. 11 


514 


264 


4.03 


Note : The details mentioned is as per the available documents 
in the RHREC Hiriyur (Babbur farm ). The ownership of lands 
are yet to be transferred from the UAS . Bangalore 
Buildings 


507 
506 . 


4. 05 


ajo 


Construction of College Building 

Ground Floor 

First Floor 


2200 .00 Sqm 
1600 .00 Sqm 


The actual possession of the building along with the 
financial status will be handed over on the mutually 
agreed date 


b . 


1125 .00 Sqm 
1125 . 00 Sqm 


The actual position of the building along with the 
financial status will be handed over on the mutually 
agreed date 


C 


Construction of Boys Hostel Building 

Ground Floor 

First Floor 
| Construction of Girls Hostel Building 

Ground Floor 

First Floor 
Construction of C type quarters 

Ground Floor 


912.00 Sqm 
923 .00 Sqm 


The actual position of the building along with the 
financial status will be handed over on the mutually 
agreed date 


d 


192.66 Sqm 


The actual position of the building along with the 
financial status will be handed over on the mutually 
agreed date 


e 


Construction of E type quarters 

Ground Floor 

First Floor 


627 .50 Sqm 
627.50 sqm 


The actual position of the building along with the 
financial status will be handed over on the mutually 
agreed date 


2000 


FIDTET ODZIE, TO Soado, Jeger no , 9008 


೫೮೭ 


SI. 


Description of the property 


Remarks 


No . 


Qty I Area 
( Approximately ) 


Construction of Orchard Office 

Ground Floor 


815 .00 Sqm 


Construction of poly house 
Construction of mist chamber (2 No.s ) 
Construction of cow shed 
Construction of shade house 
Construction of pump house (2 No.s ) 


h 


Survey No 

Area (acres ) 
The actual position of the building along with the 
financial status will be handed over on the mutually 
agreed date 

Work completed 
Work completed 
Work completed 
Work completed 
Work completed 


500. 00 Sqm 
250.00 Sqm 
40 .00 Sqm 
560 .00 Sqm 
20 .00 Sqm 


Vehicles 


01 No. 


KA - 16 M -5370 


Logan DLE 1. 5/ 2WD car 
60 seater bus LPO 1512 


01 No . 


KA - 16 B - 2868 


Bolero camper 


01 No . 


KA - 16 M - 4880 


The related 
documents of 
the vehicle are 
with the 
concerned staff 
of the Hiriyur 
campus 


01 No . 


KA - 29 TA - 3352/53 


John deere tractor with trailer 
Mahindra Yuvaraj -215 Tractor 


01 No . 


MH - 12 TRV -558 
KA- 16 U -6709, KA - 16 W - 3482 
and KA - 16 B - 3090 


Hero Honda motor cycles 


03 NO .5 


2 ) Mudigere campus : 


SI. 


Description of the property 


Area / Qty 


Remarks 


No . 


Survey No 


Area (acres) 


Agricultural land 

RHREC , Mudigere 

COH , Mudigere 


262. 24 Acres 


75 .00 Acres 


337 . 24 Acres 


Total.. 


2 . 32 
1. 28 
1. 02 
5 . 25 
3 . 14 
2 . 36 
2 . 28 
0 . 23 
24 . 06 
4 . 32 
1 .300 

10 . 00 
371 

6 . 080 
402 

10. 00 
403 

45. 00 
331 

10 . 00 

40 .00 
223 

125 . 00 
200 

100 .00 
Total Land- 392 .24 
Land belonging to U . A . S Bangalore (-) 55 . 00 Acres 
Net available Land 

337.24 Acres 


Note : The details mentioned is as per the available documents 
in the RHREC , Mudigere and COH ,Mudigere . The ownership of 
the lands are yet to be transferred from the U . A .S . Bangalore . 


Buildings 


Construction of laboratory 
building 

Ground Floor 

First Floor 
Second Floor 


204.00 Sqm 
204 .00 Sqm 
204 .00 Sqm 


Ground Floor and First Floor Work completedand 
Rs. 25 ,00 ,000 .00 has been paid to the agency . Presently 
the Second Floor work is under progress and 
Rs. 8 ,00 ,000.00 has been paid to the agency out of the 
tendered cost of Rs. 19 ,00 ,000 .00 . 


೫೮೮ 


FRIDTE37 ODZIE, Todowod , get no , 9008 


2007 0 


SI. 


Description of the property 


Area / Qty 


Remarks 


No. 


1320.00 Sqm 


Work completed 


Construction of library building 
(First Floor) and Girls hostel 
Construction of potting shed 


140 . 00 Sqm 


Work completed 


Construction of ground level 
water tank 


40 .00 Sqm 


Work completed 


Construction of post harvesting 
technology shed 


72.00 Sqm 


Work completed 


Construction of vehicle shed 


147 .00 Sqm 


Work completed 


Construction of poly house and 
shade house . 


1000.00 Sqm 


Work completed 


Vehicles 


41 seater bus (TATA ) 


01 No. 


KA - 29 A -1419 


Mahindra Yuvaraj - 215 

Tractor 


The related documents 
of the vehicle are with 
the concerned staff of 
the Mudigere campus 


01 No. 


MH - 12 TRV -563 


Hero Honda Motor cycle 


03 No. s 


KA - 18 G - 0862, KA - 18 G 
0925 and KA - 18 G -0949 


Bajaj motor cycle 


01 No . 


KA - 18 G - 0841 


John deere Tractor 


01 No. 


KA -18 G - 3165 


3) Shringeri Campus : 

SI. Description of the property 
No. 


Area/ Qty 


Remarks 


6 . 00 acres 


Survey No -169 and 270 


Agricultural land 
Buildings 


2 


Work completed 


Construction of laboratory / Office 
building 

Ground Floor 

First Floor 


521.00 Sqm 
521.00 Sqm 


Vehicles 


Bolero Camper 


01 No . 


KA - 18 G -0835 


b 


Hero Honda Motor cycle 


01 No. 


KA - 18 G - 0870 


The related documents of 
the vehicle are with the 
concerned staff of the 
Sringeri campus 


4 ) Horticulture Reseach Station , Ullal 

SI. Description of the property 
No. 


Area / Qty 


Remarks 


Agricultural land 


35 .81 Acres 


Ownership of the Land is yet to be transferred from UAS , 
Bangalore . 


Buildings 


Construction of compound wall 


446 .00 Mtrs . 


Work completed 


Work Completed 


Compound of underground 
water tank 


5 .00 lakh Itr . Capacity 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦ , ೨೦೧೪ 


೫೮೯ 


5 ) Horticulture Research Station , Thirthahalli 


Description of the property 


Area/ Qty 


Remarks 


SI, 
No. 


AgriculturalLand 


41 . 22 Acres 


Survey No . 
120 
06 


Area ( acres ) 

7 .00 
2 . 04 


0 . 36 


0. 01 
1 . 02 
1 . 08 
0 . 05 


1 .15 
5 . 28 


19 / 1 
19/ 2 


4 .07 
4 ,11 
13. 25 


20 


Note : The details mentioned is as per the available documents in 
the HRS, Thirthahalli . The ownership of the lands are yet to be 
transferred from the U .A . S . Bangalore . 


9|ಬ|8|N 


Buildings 
Construction of poly house | 300 . 00 Sqm. 

Work is Completed 
Vehicles 
Hero Honda Motor cycle 03 No. S 

KA-14W - 4913, KA -14 The related documents of 
W - 4915 and KA- 14 the vehicle are with the 
W - 4916 

concerned staff of the 

Thirthahalli campus. 
Note :- The above assets of buildings and vehicles are added / procured after the establishment of University of Horticultural 
Science, Bagalkot. The remaining property of land , buildings and vehicles are transferred as is where is basis as per the records 
available with the concerned users of respective college / Research stations 

ಬಿ. ವಿ. ರಾಮಲಿಂಗಯ್ಯ 
PR . 138 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ತೋಟಗಾರಿಕೆ ಇಲಾಖೆ. 
SC -10 


ಕಂದಾಯ ಸಚಿವಾಲಯ 
ವಿಷಯ : ದಕ್ಷಿಣ ಕನ್ನಡ ಜಿಲ್ಲೆ , ಬೆಳ್ತಂಗಡಿ ತಾಲ್ಲೂಕು, ಉಜಿರೆ ಗ್ರಾಮದ ಸ. ನಂ . 215/2ಪಿ ಹಾಗೂ ಇತರೆ ಸ. ನಂ . ನಲ್ಲಿ 

ಒಟ್ಟು 17 -54 ಎಕರೆ ಜಮೀನನ್ನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಎಜುಕೇಷನಲ್ ಸೊಸೈಟಿ ( ರಿ) ಇವರಿಗೆ 

ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : 

1. ಪ್ರಾದೇಶಿಕ ಆಯುಕ್ತರು, ಮೈಸೂರು ವಿಭಾಗ, ಮೈಸೂರು ರವರ ಪತ್ರ ಸಂಖ್ಯೆ : 

ಎಲ್‌ಎನ್‌ಡಿ( 3) ಸಿಆರ್/128/2007 - 08 , ದಿನಾಂಕ : 10 - 11 - 2011 
ಜಿಲ್ಲಾಧಿಕಾರಿಗಳು , ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು ಇವರ ಪತ್ರ ಸಂಖ್ಯೆ : ಎಲ್ಎನ್‌ಡಿ 

( 3)/ 06 - 08 - 09 (c.f. no . 5744) ಬಿ6 ದಿನಾಂಕ : 19 - 08 - 2011 ಮತ್ತು 08 - 03 - 2013. 
ಪ್ರಸ್ತಾವನೆ : 

ಪ್ರಾದೇಶಿಕ ಆಯುಕ್ತರು, ಮೈಸೂರು ವಿಭಾಗ ಹಾಗೂ ಜಿಲ್ಲಾಧಿಕಾರಿ, ದಕ್ಷಿಣ ಕನ್ನಡ ಜಿಲ್ಲೆ ಇವರು ಮೇಲೆ ಓದಲಾದ ಪತ್ರಗಳಲ್ಲಿ ಸಲ್ಲಿಸಿರುವ 
ಪ್ರಸ್ತಾವನೆಯಲ್ಲಿ ಸರ್ಕಾರದ ಆದೇಶದ ಸಂಖ್ಯೆ : ಆರ್‌ಡಿ 14 ಎಲ್‌ಜಿಎ 1972, ದಿನಾಂಕ : 05 - 09 -1972 ಹಾಗೂ 03 - 01 -1973ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, 
ಬೆಳ್ತಂಗಡಿ ತಾಲ್ಲೂಕು ಉಜಿರೆ ಗ್ರಾಮದ ಸ. ನಂ 215 - 2ಪಿ ರಲ್ಲಿ 6 - 93 ಎಕರೆ , 518 - 2ಪಿ ರಲ್ಲಿ 2 - 20 ಎಕರೆ , 524 -1ಬಿಪಿರಲ್ಲಿ 3 - 42 ಎಕರೆ, 509 - 5ರಲ್ಲಿ 
7 - 94 ಎಕರೆ, ಹೀಗೆ ಒಟ್ಟು 20 - 49 ಎಕರೆ ಜಮೀನನ್ನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ( ರಿ) ಇವರಿಗೆ ವಿದ್ಯಾರ್ಜನೆಗಾಗಿ ಪೂರಕವಾದ 
ಕಟ್ಟಡಗಳ ಹಾಗೂ ಆಟದ ಮೈದಾನದ ರಚನೆಗೆ 30 ವರ್ಷಗಳ ಅವಧಿಗೆ ಗೇಣಿಗೆ ನೀಡಲಾಗಿದ್ದು , ಈ ಅವಧಿಯು ದಿನಾಂಕ : 05 - 09 - 2002 ರಂದು 
ಕೊನೆಗೊಂಡಿರುವುದಾಗಿ ತಿಳಿಸಿರುತ್ತಾರೆ. 

2.ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆಯು ಈ ಜಮೀನುಗಳಲ್ಲಿ ಈಗಾಗಲೇ ಶಾಶ್ವತ ಕಟ್ಟಡಗಳನ್ನು ನಿರ್ಮಿಸಿರುತ್ತದೆ. ರಸ್ತೆಗಳ 
ನಿರ್ಮಾಣಕ್ಕಾಗಿ ಉಪಯೋಗಿಸಿರುವ ಜಮೀನುಗಳನ್ನು ಹೊರತುಪಡಿಸಿ ಈ ಸಂಸ್ಥೆಯು ಒಟ್ಟು 17 - 54 ಎಕರೆ ಜಮೀನನ್ನು ಉಪಯೋಗಿಸಿಕೊಂಡಿರುತ್ತದೆ. 
ಆದುದರಿಂದ ಈ ಸಂಸ್ಥೆ ಈ ಜಮೀನುಗಳನ್ನು ಶಾಶ್ವತವಾಗಿ ಮಂಜೂರು ಮಾಡುವಂತೆ ಕೋರಿರುತ್ತದೆ. 


೫೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦, ೨೦೧೪ 


ಭಾಗ ೧ 


3 . 


3 . ಪ್ರಾದೇಶಿಕ ಆಯುಕ್ತರು ಮೈಸೂರು ವಿಭಾಗ ಹಾಗೂ ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲೆರವರುಗಳ ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ಮತ್ತು 
(2) ಗಳ ವರದಿಗಳನ್ನು ಪರಿಶೀಲಿಸಲಾಯಿತು. ಬೆಳ್ತಂಗಡಿ ತಾಲ್ಲೂಕಿನ ಉಜಿರೆ ಗ್ರಾಮದ ಸ. ನಂ . 215/2ಪಿ ರಲ್ಲಿ 4 .44 ಎಕರೆ, ಸ. ನಂ . 518/2ಪಿ ರಲ್ಲಿ 1.81 
ಎಕರೆ , ಸ. ನಂ . 524 / ಬಿಪಿ ರಲ್ಲಿ 3.38 ಎಕರೆ, ಸ. ನಂ . 509 - ಪಿ ರಲ್ಲಿ 7.91 ಎಕರೆ ಒಟ್ಟು 17.54 ಎಕರೆ ಜಮೀನನ್ನು ಕರ್ನಾಟಕ ಭೂ ಮಂಜೂರಾತಿ 
ನಿಯಮಗಳು, 1969ರ ನಿಯಮ 7(1) (i) ರಲ್ಲಿ ನಮೂದಿಸಿರುವಂತೆ, ಮಾರುಕಟ್ಟೆ ಬೆಲೆ ಹಾಗೂ ಭೂ ಪರಿವರ್ತನಾ ಶುಲ್ಕ ವಿಧಿಸಿ, ಕೃಷಿಯೇತರ 
ಉದ್ದೇಶಕ್ಕೆ ಮಂಜೂರು ಮಾಡಲು ನಿಯಮ 7(2) ರಡಿ ಕ್ರಮ ಕೈಗೊಳ್ಳಬಹುದಾಗಿದೆ ಎಂದು ಅಭಿಪ್ರಾಯ ಪಡಲಾಗಿದೆ. 
ಮೇಲ್ಕಂಡ ಅಂಶಗಳನ್ನು ಪರಿಶೀಲಿಸಲಾಗಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ : 

ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 160 ಎಲ್‌ಜಿಎ 2011 , ದಿನಾಂಕ : 24- 01 - 2014 , 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲ್ಲೂಕು ಉಜಿರೆ ಗ್ರಾಮದ ಸ. ನಂ 215 - 2ಪಿ 509 / ಪಿ, 
518 /2ಪಿ, 524/ ಬಿಪಿ, ರಲ್ಲಿನ ಒಟ್ಟು 17 - 54 ಎಕರೆ ಜಮೀನನ್ನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಶಿಕ್ಷಣ ಸಂಸ್ಥೆ ( ರಿ) ಇವರಿಗೆ ದಿನಾಂಕ: 
05 - 09 - 2002 ರಿಂದ ಭೂ ಮಂಜೂರಾತಿ ಮಾಡಿ ಆದೇಶ ಹೊರಡಿಸುವವರೆಗೆ ಗುತ್ತಿಗೆ ಹಣವನ್ನು ಸರ್ಕಾರಕ್ಕೆ ಪಾವತಿಸಬೇಕೆಂದು ಆದೇಶಿಸುತ್ತಾ, 
ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳು 1969 ನಿಯಮ 21ರ ಅಡಿಯಲ್ಲಿ ಪ್ರಚಲಿತ ಮಾರುಕಟ್ಟೆ ದರ ಹಾಗೂ ಇನ್ನಿತರ ಶುಲ್ಕಗಳನ್ನು ವಿಧಿಸಿ ಈ 
ಕೆಳಕಂಡ ಷರತ್ತುಗಳಿಗೊಳಪಟ್ಟು ಮಂಜೂರು ಮಾಡಲು ಆದೇಶಿಸಿದೆ. 

1. ಮಂಜೂರಾತಿ ಆದೇಶದಲ್ಲಿ ಪ್ರಸ್ತಾಪಿತ ಭೂಮಿಯ ಪ್ರಚಲಿತ ಮಾರುಕಟ್ಟೆ ದರ/ ಮಾರ್ಗಸೂಚಿ ದರವನ್ನು ಕಡ್ಡಾಯವಾಗಿ ನಮೂದಿಸತಕ್ಕದ್ದು. 
2. ಮಂಜೂರಾದ ಜಮೀನಿಗೆ ಸಂಸ್ಥೆಯು ಮೂರು ತಿಂಗಳ ಒಳಗೆ ಹಣವನ್ನು ಪಾವತಿಸಿ ಉದ್ದೇಶಿತ ಕಾರ್ಯಕ್ರಮಕ್ಕೆ ಜಮೀನನ್ನು ಸ್ವಾಧೀನಕ್ಕೆ 

ತೆಗೆದುಕೊಳ್ಳುವುದು . 
ಮಂಜೂರಾದ ಭೂಮಿಯನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಎರಡು ವರ್ಷಗಳ ಅವಧಿಯೊಳಗೆ 

ಉಪಯೋಗಿಸತಕ್ಕದ್ದು. 
4 . ಮಂಜೂರಾದ ಭೂಮಿಯನ್ನು ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಬಳಸತಕ್ಕದ್ದಲ್ಲ. 
5. ಮಂಜೂರಾದ ಜಮೀನಿನಲ್ಲಿ ಯಾವುದೇ ರೀತಿಯ ಅತಿಕ್ರಮಣವಾಗದಂತೆ ಕ್ರಮವಹಿಸತಕ್ಕದ್ದು. 
6. ಮಂಜೂರು ಮಾಡಲ್ಪಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಈ ಮಂಜೂರಾತಿಯು 

ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 
7. ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ ಮಾಡುವುದಾಗಲೀ , ಗುತ್ತಿಗೆ /ಉಪಗುತ್ತಿಗೆ 

ನೀಡುವುದಾಗಲೀ , ಅಡಮಾನ, ವರ್ಗಾವಣೆ ದಾನ, ಇತರೆ ಯಾವುದೇ ರೀತಿಯ ಪರಭಾರೆಯನ್ನು ಮಾಡಬಾರದು . 
ಮಂಜೂರಾದ ಜಮೀನಿನ ಯಾವುದೇ ಭಾಗವು ಸಾರ್ವಜನಿಕ ಉದ್ದೇಶಕ್ಕೆ ಅಗತ್ಯವಾಗಿದ್ದಲ್ಲಿ ಸರ್ಕಾರವು ಸದರಿ ಜಮೀನನ್ನು ಪರಿಹಾರ 
ನೀಡದೇ ಹಿಂತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತದೆ. 

ಮಂಜೂರಾದ ಜಮೀನು ಸಂಸ್ಥೆಗೆ ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂತಿರುಗಿಸತಕ್ಕದ್ದು. 
10 . ಮಂಜೂರಾದ ಜಮೀನಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಶಾಸನಬದ್ದವಾಗಿ ಪಡೆಯಬೇಕಾದ ಪರವಾನಗಿಗಳನ್ನು 

ಸಂಬಂಧಿತ ಪ್ರಾಧಿಕಾರಗಳಿಂದ ಪಡೆಯತಕ್ಕದ್ದು ಹಾಗೂ ನಿಯಮಾನುಸಾರ ಪಾವತಿಸಬೇಕಾದ ಎಲ್ಲಾ ರೀತಿಯ ಶುಲ್ಕಗಳನ್ನು ಕಡ್ಡಾಯವಾಗಿ 

ಪಾವತಿಸತಕ್ಕದ್ದು . 
11 . ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿದ್ದು, ಸದರಿ ನಿಯಮಗಳ 

ಉಲ್ಲಂಘನೆಯಾದಲ್ಲಿ ಈ ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗೂ ಯಾವುದೇ ಪರಿಹಾರ ನೀಡದೇ ಮಂಜೂರಾದ 

ಜಮೀನನ್ನು ಸರ್ಕಾರದ ವಶಕ್ಕೆ ಪಡೆಯಲಾಗುವುದು. 
12 . ಜಿಲ್ಲಾಧಿಕಾರಿಗಳು ಮಂಜೂರಾದ ಜಮೀನನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸುವಾಗ ಮಂಜೂರಾದ ಪ್ರದೇಶದ ವಾಸ್ತವ ಪರಿಸ್ಥಿತಿಗಳನ್ನು 
ಗಮನದಲ್ಲಿಟ್ಟುಕೊಂಡು ಪೂರಕವಾದ ಷರತ್ತುಗಳನ್ನು ವಿಧಿಸಬಹುದಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR, 170 

ಶಿವಪ್ರಕಾಶ 

ಪೀಠಾಧಿಕಾರಿ , ( ಪ) 
SC - 25 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ -2). 


೧ 


೧ 


ಕಂದಾಯ ಸಚಿವಾಲಯ 
ವಿಷಯ : ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್‌ಗೆ ಕನ್ನಡ ಭವನ ಕಟ್ಟಡ ನಿರ್ಮಾಣಕ್ಕಾಗಿ ಉಡುಪಿ 

ತಾಲ್ಲೂಕು, ಮೂಡನಿಡಂಬೂರು ಗ್ರಾಮದಲ್ಲಿ ಜಮೀನು ಮಂಜೂರು ಮಾಡುವ ಬಗ್ಗೆ. 
ಓದಲಾಗಿದೆ : ಜಿಲ್ಲಾಧಿಕಾರಿ , ಉಡುಪಿ ಇವರ ಪತ್ರ ಸಂಖ್ಯೆ : ಎಲ್‌ಎನ್‌ಡಿ.ಸಿ.ಆರ್. ಪಿಡಿಆರ್.208 /2004 -05, 

ದಿನಾಂಕ : 02 - 02 - 2012 . 
ಪ್ರಸ್ತಾವನೆ : 

ಜಿಲ್ಲಾಧಿಕಾರಿಗಳು, ಉಡುಪಿ ಜಿಲ್ಲೆ ಇವರು ದಿನಾಂಕ : 22 - 04 - 2006 ರಂದು ಸಲ್ಲಿಸಿದ ಪ್ರಸ್ತಾವನೆಯಲ್ಲಿ ಮೂಡನಿಡಂಬೂರು ಗ್ರಾಮದ ಸ. ನಂ . 
135 / ಎಂಬಿ ರಲ್ಲಿ 0 -11 1/2 ಎಕರೆ ಜಮೀನನ್ನು ಪ್ರಚಲಿತ ಮಾರುಕಟ್ಟೆ ದರ ಹಾಗೂ ನಿಯಮಾನುಸಾರ ಇತರೆ ಶುಲ್ಕಗಳನ್ನು ವಿಧಿಸಿ, ಉಡುಪಿ ಜಿಲ್ಲಾ 
ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕಟ್ಟಡ ನಿರ್ಮಾಣಕ್ಕಾಗಿ ಮಂಜೂರು ಮಾಡಲು ಕೋರಿದ್ದರು. ಅಂತೆಯೇ ಸರ್ಕಾರವು ಆರ್‌ಡಿ 92 ಎಲ್‌ಜಿಎ 2003 , 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦ , ೨೦೧೪ 

೫೯೧ 
ದಿನಾಂಕ : 17 - 06 - 2006 ರಲ್ಲಿ ಪ್ರಚಲಿತ ಮಾರುಕಟ್ಟೆ ದರ ಹಾಗೂ ನಿಯಮಾನುಸಾರ ಇತರೆ ವೆಚ್ಚಗಳನ್ನು ವಿಧಿಸಿ ಪ್ರಸ್ತಾಪಿತ ಜಮೀನನ್ನು ಮಂಜೂರಾತಿ 
ಮಾಡಲು ಜಿಲ್ಲಾಧಿಕಾರಿಗಳಿಗೆ ಸರ್ಕಾರವು ಪೂರ್ವಾನುಮತಿ ನೀಡಿರುತ್ತದೆ. 

2. ಅದರಂತೆ ಜಿಲ್ಲಾಧಿಕಾರಿ ಉಡುಪಿ ಜಿಲ್ಲೆ ಇವರು ಪ್ರಸ್ತುತ ಮಾರುಕಟ್ಟೆ ದರ ಮತ್ತು ಇತರ ಶುಲ್ಕಗಳನ್ನು ಒಳಗೊಂಡಂತೆ ಒಟ್ಟು 
ರೂ . 7,18,218 - 00 ಗಳನ್ನು ಪಾವತಿಸುವಂತೆ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸೂಚಿಸಿದ್ದರು. ಆದರೆ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್‌ ಸದರಿ 
ಸಂಸ್ಥೆಯು ಅಗತ್ಯ ಆರ್ಥಿಕ ಸೌಲಭ್ಯಗಳನ್ನು ಹೊಂದಿಲ್ಲದಿರುವುದರಿಂದ ಈ ಮೊತ್ತವನ್ನು ಪಾವತಿಸಲು ಸಾಧ್ಯವಿಲ್ಲವೆಂದು ಹಾಗೂ ಉಚಿತವಾಗಿ ಅಥವಾ 
ನಾಮ ಮಾತ್ರ ದರದಲ್ಲಿ ಮಂಜೂರು ಮಾಡುವಂತೆ ಕೋರಿರುತ್ತಾರೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ , ಉಡುಪಿ ಜಿಲ್ಲೆ ಇವರು ಮೇಲೆ ಓದಲಾದ ದಿನಾಂಕ : 
02 - 02 - 2012ರ ಪತ್ರದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ , ಉಡುಪಿ ಇವರು 2014 - 15 ಸಾಲಿನಲ್ಲಿ ಶತಮಾನೋತ್ಸವವನ್ನು ಆಚರಿಸುತ್ತಿರುವುದರಿಂದ ಈ 
ಪ್ರಕರಣವನ್ನು ಮರು ಪರಿಶೀಲಿಸುವಂತೆ ಹಾಗೂ ಬಳ್ಳಾರಿ ಕನ್ನಡ ಸಾಹಿತ್ಯ ಪರಿಷತ್‌ ಪ್ರಕರಣದಲ್ಲಿ ಸರ್ಕಾರದ ಆದೇಶ ಸಂಖ್ಯೆ : ಆರ್‌ಡಿ 11 ಎಲ್‌ಜಿಇ 2007 
ದಿನಾಂಕ : 31 - 07 - 2007ರಲ್ಲಿ ನೀಡಿರುವಂತೆ ರೂ . 101 - 00ಗಳ ನಾಮ ಮಾತ್ರ ದರವನ್ನು ವಿಧಿಸಿ, ಈ ಜಮೀನನ್ನು ಮಂಜೂರು ಮಾಡುವಂತೆ 
ಕೋರಿರುತ್ತಾರೆ . 
ಮೇಲ್ಕಂಡ ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಕಂಇ 05 ಎಲ್‌ಜಿಎ 2013, ಬೆಂಗಳೂರು, ದಿನಾಂಕ : 21 - 01 - 2014, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆ, ಉಡುಪಿ ತಾಲ್ಲೂಕು ಮೂಡನಿಡಂಬೂರು ಗ್ರಾಮದ 
ಸ. ನಂ . 1350ಎಬಿರಲ್ಲಿ 0 - 11 1/2 ಎಕರೆ ಜಮೀನನ್ನು ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಇವರಿಗೆ ಕನ್ನಡ ಭವನ ಕಟ್ಟಡ ನಿರ್ಮಾಣಕ್ಕಾಗಿ 
ರೂ .1,000/- ಗಳನ್ನು ( ಒಂದು ಸಾವಿರ ರೂಪಾಯಿಗಳು ಮಾತ್ರ) ವಿಧಿಸಿ ಈ ಕೆಳಕಂಡ ನಿಬಂಧನೆಗಳನುಸಾರ ಮಂಜೂರು ಮಾಡಿದೆ. 

1. ಮಂಜೂರಾದ ಜಮೀನಿಗೆ ಸಂಸ್ಥೆಯು ಮೂರು ತಿಂಗಳ ಒಳಗೆ ಹಣವನ್ನು ಪಾವತಿಸಿ ಉದ್ದೇಶಿತ ಕಾರ್ಯಕ್ರಮಕ್ಕೆ ಜಮೀನನ್ನು ಸ್ವಾಧೀನಕ್ಕೆ 

ತೆಗೆದುಕೊಳ್ಳುವುದು. 
ಮಂಜೂರಾದ ಭೂಮಿಯನ್ನು ಯಾವ ಉದ್ದೇಶಕ್ಕೆ ಮಂಜೂರು ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕೆ ಎರಡು ವರ್ಷಗಳ ಅವಧಿಯೊಳಗೆ 

ಉಪಯೋಗಿಸತಕ್ಕದ್ದು . 
3. ಮಂಜೂರಾದ ಭೂಮಿಯನ್ನು ವಿನಾಶಕಾರಿಯಾದ ಅಥವಾ ಖಾಯಂ ಆಗಿ ಹಾನಿಕಾರಕವಾಗುವ ರೀತಿಯಲ್ಲಿ ಬಳಸತಕ್ಕದ್ದಲ್ಲ. 
4 . ಮಂಜೂರಾದ ಜಮೀನಿನಲ್ಲಿ ಯಾವುದೇ ರೀತಿಯ ಅತಿಕ್ರಮಣವಾಗದಂತೆ ಕ್ರಮವಹಿಸತಕ್ಕದ್ದು. 

ಮಂಜೂರು ಮಾಡಲ್ಪಡುವ ಜಮೀನಿನ ಮೇಲೆ ಯಾವುದೇ ನ್ಯಾಯಾಲಯದಲ್ಲಿ ದಾವೆಗಳು ದಾಖಲಾಗಿದ್ದಲ್ಲಿ, ಈ ಮಂಜೂರಾತಿಯು 

ನ್ಯಾಯಾಲಯದ ಅಂತಿಮ ಆದೇಶಕ್ಕೆ ಒಳಪಟ್ಟಿರುತ್ತದೆ. 
6. ಮಂಜೂರಾದ ಜಮೀನನ್ನು ಕಂದಾಯ ಇಲಾಖೆಯ ಅನುಮತಿ ಇಲ್ಲದೆ ಮಾರಾಟ ಮಾಡುವುದಾಗಲೀ , ಗುತ್ತಿಗೆ /ಉಪಗುತ್ತಿಗೆ 

ನೀಡುವುದಾಗಲೀ , ಅಡಮಾನ, ವರ್ಗಾವಣೆ ದಾನ, ಇತರೆ ಯಾವುದೇ ರೀತಿಯ ಪರಭಾರೆಯನ್ನು ಮಾಡಬಾರದು . 
7. ಮಂಜೂರಾದ ಜಮೀನಿನ ಯಾವುದೇ ಭಾಗವು ಸಾರ್ವಜನಿಕ ಉದ್ದೇಶಕ್ಕೆ ಅಗತ್ಯವಾಗಿದ್ದಲ್ಲಿ ಸರ್ಕಾರವು ಸದರಿ ಜಮೀನನ್ನು ಪರಿಹಾರ 

ನೀಡದೇ ಹಿಂತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿರುತ್ತದೆ. 

ಮಂಜೂರಾದ ಜಮೀನು ಸಂಸ್ಥೆಗೆ ಅವಶ್ಯವಿಲ್ಲವೆಂದು ಕಂಡುಬಂದಲ್ಲಿ ಕಂದಾಯ ಇಲಾಖೆಗೆ ಹಿಂತಿರುಗಿಸತಕ್ಕದ್ದು. 
9. ಮಂಜೂರಾದ ಜಮೀನಿನಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ಶಾಸನಬದ್ಧವಾಗಿ ಪಡೆಯಬೇಕಾದ ಪರವಾನಗಿಗಳನ್ನು 

ಸಂಬಂಧಿತ ಪ್ರಾಧಿಕಾರಗಳಿಂದ ಪಡೆಯತಕ್ಕದ್ದು ಹಾಗೂ ನಿಯಮಾನುಸಾರ ಪಾವತಿಸಬೇಕಾದ ಎಲ್ಲಾ ರೀತಿಯ ಶುಲ್ಕಗಳನ್ನು ಕಡ್ಡಾಯವಾಗಿ 

ಪಾವತಿಸತಕ್ಕದ್ದು. 
10. ಮಂಜೂರಾದ ಜಮೀನು 1969ರ ಕರ್ನಾಟಕ ಭೂ ಮಂಜೂರಾತಿ ನಿಯಮಗಳಿಗೆ ಬದ್ಧವಾಗಿದ್ದು, ಸದರಿ ನಿಯಮಗಳ 

ಉಲ್ಲಂಘನೆಯಾದಲ್ಲಿ ಈ ಮಂಜೂರಾತಿ ಆದೇಶ ತನ್ನಷ್ಟಕ್ಕೆ ತಾನೇ ರದ್ದಾಗುವುದು ಹಾಗೂ ಯಾವುದೇ ಪರಿಹಾರ ನೀಡದೇ ಮಂಜೂರಾದ 
ಜಮೀನನ್ನು ಸರ್ಕಾರದ ವಶಕ್ಕೆ ಪಡೆಯಲಾಗುವುದು. 
ಜಿಲ್ಲಾಧಿಕಾರಿಗಳು ಮಂಜೂರಾದ ಜಮೀನನ್ನು ಫಲಾನುಭವಿಗಳಿಗೆ ಹಸ್ತಾಂತರಿಸುವಾಗ ಮಂಜೂರಾದ ಪ್ರದೇಶದ ವಾಸ್ತವ ಪರಿಸ್ಥಿತಿಗಳನ್ನು 
ಗಮನದಲ್ಲಿಟ್ಟುಕೊಂಡು ಪೂರಕವಾದ ಷರತ್ತುಗಳನ್ನು ವಿಧಿಸಬಹುದಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR. 171 

ಶಿವಪ್ರಕಾಶ 

ಪೀಠಾಧಿಕಾರಿ , ( ಪ್ರ) 
SC - 35 

ಕಂದಾಯ ಇಲಾಖೆ ( ಭೂ ಮಂಜೂರಾತಿ - 2 ). 

ಒಳಾಡಳಿತ ಸಚಿವಾಲಯ 
ವಿಷಯ : ಸಿ-ಎಫ್‌ಆರ್‌ಓ ಮಾಡ್ಯೂಲನ್ನು ಜಾರಿಗೊಳಿಸಲು ಉಪಕರಣಗಳನ್ನು ಒದಗಿಸುವ ಬಗ್ಗೆ. 
ಓದಲಾಗಿದೆ : ರಾಜ್ಯ ವಿದೇಶಿಯರ ನೋಂದಣಾಧಿಕಾರಿಯವರ ಕಛೇರಿ ಪತ್ರ ಸಂಖ್ಯೆ : ವಿದೇಶಿ/89/ ಜನರಲ್ / 2009, 

ದಿನಾಂಕ : 08 - 02 -2013 , 27 - 05 -2013, 23 - 08 - 2013 ಮತ್ತು 09 - 01 -2014 , 
ಪ್ರಸ್ತಾವನೆ : 

ಮೇಲೆ ಓದಲಾದ ಪತ್ರಗಳಲ್ಲಿ ರಾಜ್ಯ ವಿದೇಶಿಯರ ನೋಂದಣಾಧಿಕಾರಿಯವರು ಕೇಂದ್ರ ಸರ್ಕಾರದ ಗೃಹ ಮಂತ್ರಾಲಯದ ಪತ್ರ 
ಸಂಖ್ಯೆ : 25016 / 15 /2010 -Imm , ದಿನಾಂಕ : 16 - 01 - 2013ರಲ್ಲಿ ಪ್ರತಿಯೊಂದು FRO ಕಛೇರಿಯಲ್ಲಿ ಕಂಪ್ಯೂಟರ್‌ ಒಳಗೊಂಡಂತೆ 7 ಅಂಶಗಳ ಬಗ್ಗೆ 
ಅಗತ್ಯ ಸಿದ್ಧತೆ ಮಾಡಿಕೊಳ್ಳುವಂತೆ ಕೋರಿದ್ದು , ನಂತರದ ಪತ್ರಗಳಲ್ಲಿ ಸದರಿ ಉಪಕರಣಗಳನ್ನು ಮೊದಲು ರಾಜ್ಯ ಸರ್ಕಾರ ಖರೀದಿಸಿ, ನಂತರ ಕೇಂದ್ರ 


೫೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦, ೨೦೧೪ 

ಭಾಗ ೧ 
ಸರ್ಕಾರದ ಮೇಜರ್ ಹೆಡ್ 3601 - ಗ್ರಾಂಟ್‌ನಲ್ಲಿ ಗೃಹ ಮಂತ್ರಾಲಯದಿಂದ ಮರುಪಾವತಿಸಿಕೊಳ್ಳಬಹುದಾಗಿದೆ ಎಂದು ತಿಳಿಸಿರುವುದಾಗಿ ತಿಳಿಸುತ್ತಾ, ಈ 
ಕುರಿತ ಅವಶ್ಯಕ ಖರ್ಚು ವೆಚ್ಚಗಳನ್ನು ಯಾವು ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಭರಿಸಬೇಕೆಂಬುದರ ಬಗ್ಗೆ ಸ್ಪಷ್ಟಿಕರಣ ಕೋರಿರುತ್ತಾರೆ. 

ಮುಂದುವರೆದು, ಐ . ವಿ.ಎಫ್.ಆರ್. ಟಿ. ಯೋಜನೆಯನ್ನು ಜಾರಿಗೆ ತರಲು ಕರ್ನಾಟಕ ರಾಜ್ಯದ ಎಲ್ಲಾ ವಿದೇಶಿಯರ ನೋಂದಾಣಿಧಿಕಾರಿಗಳ 
ಕಛೇರಿಗಳೂ , ರಾಜ್ಯ ವಿದೇಶಿಯರ ನೋಂದಣಾಧಿಕಾರಿಯ ರಾಜ್ಯ ಗುಪ್ತವಾರ್ತೆ ವಿಭಾಗ ಹಾಗೂ ಒಳಾಡಳಿತ ಇಲಾಖೆಯ ರಹದಾರಿ ಮತ್ತು ವಿದೇಶಿಯರ 
ಶಾಖೆಯೂ ಸೇರಿದಂತೆ ಒಟ್ಟು 34 ಕಛೇರಿಗಳಲ್ಲಿ ಅವಶ್ಯಕವಿರುವ ಕಂಪ್ಯೂಟರ್, ಪ್ರಿಂಟರ್‌ಗಳನ್ನೊಳಗೊಂಡಂತೆ ಉಪಕರಣಗಳನ್ನು ಖರೀದಿಸಲು ರೂ . 
46 ,35,000/-( ನಲವತ್ತಾರು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಗಳು ಮಾತ್ರ) ಗಳು ವೆಚ್ಚವಾಗಬಹುದೆಂದು ಅಂದಾಜು ವಿವರಗಳನ್ನು ಕಳುಹಿಸಿರುತ್ತಾರೆ . 
ಈ ಮೇಲೆ ವಿವರಿಸಿರುವ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರ ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರಿ ಆದೇಶ ಸಂಖ್ಯೆ : ಒಇ 51 ಇಎಫ್ ಎಸ್ 2013, ಬೆಂಗಳೂರು, ದಿನಾಂಕ : 22- 02 -2014 , 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಕಾರಣಗಳ ಹಿನ್ನೆಲೆಯಲ್ಲಿ ಮಿಷನ್ ಮೋಡ್ ಪ್ರಾಜೆಕ್ಟ್ ಅಡಿಯಲ್ಲಿ ವಿದೇಶಿಯರಿಗೆ ಸಂಬಂಧಿಸಿದಂತೆ 
ಐ. ವಿ.ಎಫ್.ಆರ್. ಟಿ. ಯೋಜನೆಯನ್ನು ಕರ್ನಾಟಕ ರಾಜ್ಯದಲ್ಲಿ ಜಾರಿಗೆ ತರಲು ಎಲ್ಲಾ ವಿದೇಶಿಯರ ನೋಂದಣಾಧಿಕಾರಿಗಳ ಕಛೇರಿಗಳೂ ರಾಜ್ಯ 
ವಿದೇಶಿಯರ ನೋಂದಣಾಧಿಕಾರಿಯ ರಾಜ್ಯ ಗುಪ್ತವಾರ್ತೆ ವಿಭಾಗ ಹಾಗೂ ಒಳಾಡಳಿತ ಇಲಾಖೆಯ ರಹದಾರಿ ಮತ್ತು ವಿದೇಶಿಯರ ಶಾಖೆಗೂ 
ಅವಶ್ಯಕವಿರುವ ಉಪಕರಣಗಳನ್ನು ಖರೀದಿಸಲು ರೂ . 46.35 ಲಕ್ಷಗಳ (ನಲವತ್ತಾರು ಲಕ್ಷದ ಮೂವತ್ತೈದು ಸಾವಿರ ರೂಪಾಯಿಗಳು ಮಾತ್ರ) ಅನುದಾನವನ್ನು 
ಕೇಂದ್ರ ಸರ್ಕಾರದ ಮೇಜರ್ ಹೆಡ್ 3601 - ಗ್ರಾಂಟ್‌ನಲ್ಲಿ ಗೃಹ ಮಂತ್ರಾಲಯದಿಂದ ಮರು ಪಾವತಿಸಿಕೊಳ್ಳುವ ಷರತಿಗೊಳಪಟು, 
2013 -14ನೇ ಸಾಲಿಗೆ ಲೆಕ್ಕ ಶೀರ್ಷಿಕೆ 2055 - 00 - 114 - 0 - 03 Centralized FRO ( ಯೋಜನೇತರ) ದಡಿ ಪೂರಕ ಅಂದಾಜು - 2ರಲ್ಲಿ ಒದಗಿಸಲು 
ಆದೇಶಿಸಿದೆ. 

ಸದರಿ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 70 ವೆಚ್ಚ -11/2014, ದಿನಾಂಕ : 06 - 02 - 2014ರಲ್ಲಿ ನೀಡಿರುವ ಸಹಮತಿ 
ಹಾಗೂ ಸರ್ಕಾರಿ ಆದೇಶ ಸಂಖ್ಯೆ : ಆಇ 01 ಟಿಎಫ್ ಪಿ/ 2013, ದಿನಾಂಕ : 10 -05 - 2013ರನ್ವಯ ಇಲಾಖಾ ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಲಾದ 
ಆರ್ಥಿಕ ಅಧಿಕಾರದನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR, 207 

ಪ್ರಕಾಶ್ ವೈ .ಕೆ. 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
SC - 25 

ಒಳಾಡಳಿತ ಇಲಾಖೆ (ರಹದಾರಿ ಮತ್ತು ವಿದೇಶಿಯರು). 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 
ವಿಷಯ : ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ನಿಯಮಿತವನ್ನು ಸ್ಥಾಪಿಸಲು ಅನುದಾನ 

ಮಂಜೂರಾತಿ ನೀಡುವ ಕುರಿತು- ಆದೇಶ. 
ಓದಲಾಗಿದೆ : 1. ಸರ್ಕಾರದ ಪತ್ರ ಸಂಖ್ಯೆ : ಹಿಂವಕ 233 ಬಿಸಿಎ 2013 , ದಿನಾಂಕ : 23 - 08 - 2013 ಮತ್ತು 03 - 09 - 2013 . 

2. ವ್ಯವಸ್ಥಾಪಕ ನಿರ್ದೇಶಕರು, ಡಿಬಿಸಿಡಿಸಿ (ನಿ), ಬೆಂಗಳೂರು ರವರ ಪತ್ರದ ಸಂಖ್ಯೆ : 

ದೇಹಿನಿ/ ಮಪಾವಿ/ವಿಕಅನಿ. ಸ್ಥಾಪನೆ /ಸಿಆರ್ - 08 /13 - 14 , ದಿನಾಂಕ : 19 - 10 - 2014. 
ಪ್ರಸ್ತಾವನೆ : 

2013 - 14ನೇ ಸಾಲಿನ ಸನ್ಮಾನ್ಯ ಮುಖ್ಯಮಂತ್ರಿಯವರ ಆಯವ್ಯಯ ದಿನಾಂಕ : 12 - 07 -2013ರ ಭಾಷಣದಲ್ಲಿ ಶಿಲ್ಪಕಲೆ, ಲೋಹ ಮತ್ತು 
ಮರಗೆಲಸಗಳಲ್ಲಿ ತೊಡಗಿರುವ ಕುಶಲಕರ್ಮಿಗಳಿಗೆ ಹಣಕಾಸಿನ ಸಹಾಯ ನೀಡುವ ಸಲುವಾಗಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸಲಾಗುವುದು. 
ಇದಕ್ಕಾಗಿ ಆರಂಭಿಕವಾಗಿ ರೂ . 5.00 ಕೋಟಿಗಳನ್ನು ಒದಗಿಸಲಾಗುವುದು ಎಂದು ಘೋಷಿಸಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1)ರ ಸರ್ಕಾರದ ಪತ್ರಗಳಲ್ಲಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಸ್ಥಾಪನೆಗೆ ಬೇಕಾದ ಎಲ್ಲಾ ಕ್ರಮಗಳನ್ನು 
ಜರುಗಿಸಲು ಪ್ರಾರಂಭಿಕವಾಗಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರನ್ನು ತಾತ್ಕಾಲಿಕವಾಗಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮ 
ಅಧಿಕೃತವಾಗಿ ಸ್ಥಾಪನೆಯಾಗುವವರೆಗೆ ಈ ಹುದ್ದೆಯ ಹೆಚ್ಚುವರಿ ಕಾರ್ಯಭಾರವನ್ನು ವಹಿಸಿಕೊಳ್ಳುವಂತೆ ಸೂಚಿಸಲಾಗಿದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 2) ರ ಪತ್ರದಲ್ಲಿ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಯೋಜನೆಗೆ ಸರ್ಕಾರವು ಲೆಕ್ಕ 
ಶೀರ್ಷಿಕೆ 2225 - 03 - 800 - 0 - 29 ( ರಾಜ್ಯ ವಲಯ - ಯೋಜನೆ) ಅಡಿಯಲ್ಲಿ ರೂ . 500 .00 ಲಕ್ಷಗಳನ್ನು ಒದಗಿಸಿದೆ. ವಿಶ್ವಕರ್ಮ ಅಭಿವೃದ್ಧಿ ನಿಗಮದ 
ಸ್ಥಾಪನೆಗೆ ಹಂತ ಹಂತವಾಗಿ ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸೂಚಿಸಲಾಗಿದೆ. ಸರ್ಕಾರವು ಕರ್ನಾಟಕ 
ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮವನ್ನು ಸ್ಥಾಪಿಸುವ ಕುರಿತಂತೆ ಅಗತ್ಯ ಕ್ರಮಕೈಗೊಂಡು ನಿಗಮವನ್ನು ಸ್ಥಾಪಿಸಲು ಡಿ. ದೇವರಾಜ ಅರಸು 
ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ತಾತ್ಕಾಲಿಕವಾಗಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ಹೆಚ್ಚುವರಿ ಕಾರ್ಯಭಾರವನ್ನು 
ವಹಿಸಿದೆ. ವಿಶ್ವಕರ್ಮ ಅಭಿವೃದ್ಧಿ ನಿಗಮವನ್ನು ನೊಂದಾಯಿಸಿ, ಸ್ಥಾಪಿಸಿ ಆ ನಿಗಮದ ಮೂಲಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಇನ್ನೂ ಸ್ವಲ್ಪ 
ಕಾಲಾವಕಾಶ ಬೇಕಾಗುವುದರಿಂದ ಈ ಜನಾಂಗದವರಿಗೆ ಆಯವ್ಯಯದಲ್ಲಿ ಒದಗಿಸಿದ ಅನುದಾನವನ್ನು ಸ್ವಯಂ ಉದ್ಯೋಗ ಯೋಜನೆಗಳಿಗೆ ವಿತರಿಸಲು, 

ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ದಿ ನಿಗಮಕ್ಕೆ ಬಿಡುಗಡೆ ಮಾಡಲು ಪ್ರಸ್ತಾಪಿಸಿ 2013 -14ನೇ 
ಸಾಲಿಗೆ ವಿಶ್ವಕರ್ಮ ಜನಾಂಗದ ಯೋಜನೆಗಳ ಅನುಷ್ಠಾನಕ್ಕೆ ಮೇಲೆ ನಮೂದಿಸಿರುವ ಹೊಸ ಲೆಕ್ಕ ಶೀರ್ಷಿಕೆಯಡಿಯಲ್ಲಿ ಒದಗಿಸಿರುವ ಅನುದಾನ 
ರೂ . 500 .00 ಲಕ್ಷಗಳಲ್ಲಿ ಶೇ 50 ರಷ್ಟು ಭಾಗದ ಅನುದಾನ ರೂ . 250.00 ಲಕ್ಷಗಳನ್ನು ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಕ್ಕೆ 
ಬಿಡುಗಡೆ ಮಾಡುವಂತೆ ಕೋರಿ ಪ್ರಸ್ತಾವನೆಯನ್ನು ಸಲ್ಲಿಸಿ ಈ ಬಗ್ಗೆ ಪ್ರತ್ಯೇಕ ವಿಶ್ವಕರ್ಮ ನಿಗಮದಲ್ಲಿ ಪ್ರತ್ಯೇಕವಾಗಿ ನಿಗಮ ಸ್ಥಾಪನೆಯಾಗುವವರೆಗೆ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦ , ೨೦೧೪ 


೫೯೩ 


ಡಿ . ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದಲ್ಲಿ ಲೆಕ್ಕ ಪತ್ರಗಳನ್ನು ನಿರ್ವಹಿಸಲಾಗುವುದಲ್ಲದೇ , ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ 
ಅಭಿವೃದ್ಧಿ ನಿಗಮದ ಸ್ಥಾಪನೆಗೆ ಸರ್ಕಾರವು ಬಿಡುಗಡೆ ಮಾಡಿದ ಅನುದಾನದಲ್ಲಿ ಖರ್ಚಾಗದೇ ಉಳಿದ ಮೊತ್ತವನ್ನು ವಿಶ್ವಕರ್ಮ ನಿಗಮಕ್ಕೆ 
ವರ್ಗಾಯಿಸಲಾಗುವುದೆಂದು ತಿಳಿಸಿರುತ್ತಾರೆ. 

2013 -14ನೇ ಸಾಲಿನ 12 - 07 -2013ರ ಆಯವ್ಯಯದ ಘೋಷಣೆಯಂತೆ ಲೆಕ್ಕ ಶೀರ್ಷಿಕೆ 2225 - 03 - 800 - 0 -29 (ರಾಜ್ಯ ವಲಯ ಯೋಜನೆ) 
ರಡಿಯಲ್ಲಿ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಜನಾಂಗದ ಯೋಜನೆಗಳ ಅನುಷ್ಠಾನಕ್ಕೆ ಒದಗಿಸಿರುವ ರೂ . 500.00 ಲಕ್ಷಗಳಲ್ಲಿ ಮೊದಲನೇ ಮತ್ತು 
ಎರಡನೇ ಕಂತಿನ ಮೊತ್ತ ರೂ . 250 . 00 ಲಕ್ಷಗಳನ್ನು ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಕ್ಕೆ ಬಿಡುಗಡೆ ಮಾಡಲು ಸರ್ಕಾರವು 
ತೀರ್ಮಾನಿಸಿದ್ದು, ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಹಿಂವಕ 233 ಬಿಸಿಎ 2013, ಬೆಂಗಳೂರು, ದಿನಾಂಕ : 03 - 02 - 2014, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮದ ಸ್ಥಾಪನೆ ಮತ್ತು 
ಸಮುದಾಯದ ಅಭಿವೃದ್ಧಿ ಕಾರ್ಯಕ್ರಮಗಳಿಗಾಗಿ 2013 - 14ನೇ ಸಾಲಿನ ಆಯವ್ಯಯದ ಲೆಕ್ಕ ಶೀರ್ಷಿಕೆ 2225 - 03 - 80 
ಯೋಜನೆ) ರಡಿಯಲ್ಲಿ ಒದಗಿಸಿರುವ ರೂ . 500.00 ಲಕ್ಷಗಳ ಅನುದಾನದಲ್ಲಿ ಮೊದಲನೇ ಮತ್ತು ಎರಡನೇ ಕಂತಿನ ಮೊತ್ತ ರೂ . 250.00 ಲಕ್ಷ (ಎರಡು 
ನೂರ ಐವತ್ತು ಲಕ್ಷ ರೂಪಾಯಿಗಳು ಮಾತ್ರ) ಗಳನ್ನು ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮಕ್ಕೆ ಬಿಡುಗಡೆ ಮಾಡಲು ಸರ್ಕಾರದ 
ಮಂಜೂರಾತಿ ನೀಡಲಾಗಿದೆ. 

ಕರ್ನಾಟಕ ವಿಶ್ವಕರ್ಮ ಸಮುದಾಗಳ ಅಭಿವೃದ್ಧಿ ನಿಗಮ ನಿಯಮಿತ ಸ್ಥಾಪನೆಯಾಗುವ ತನಕ ಹಂತ ಹಂತವಾಗಿ ಎಲ್ಲಾ ಅಗತ್ಯ ಕ್ರಮಗಳನ್ನು 
ಕೈಗೊಳ್ಳಲು ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ತಾತ್ಕಾಲಿಕವಾಗಿ ಹೆಚ್ಚುವರಿ ಕಾರ್ಯಭಾರವನ್ನು 
ವಹಿಸಿಕೊಳ್ಳಲು ಸರ್ಕಾರವು ಆದೇಶಿಸಿದೆ. 

ಸದರಿ ಮೊತ್ತವನ್ನು ಬಿಡುಗಡೆ ಮಾಡಿರುವ ಉದ್ದೇಶಕ್ಕಾಗಿಯೇ ಉಪಯೋಗಿಸತಕ್ಕದ್ದು. 

ವಿಶ್ವಕರ್ಮ ಜನಾಂಗದ ಯೋಜನೆಗಳ ಅನುಷ್ಠಾನಕ್ಕಾಗಿ ಸಂಬಂಧಿಸಿದಂತೆ ವ್ಯವಸ್ಥಾಪಕ ನಿರ್ದೇಶಕರು, ಡಿ . ದೇವರಾಜ ಅರಸು ಹಿಂದುಳಿದ 
ಅಭಿವೃದ್ಧಿ ನಿಗಮ ಇವರು ಸಲ್ಲಿಸುವ ಸ್ವೀಕರ್ತನ ರಸೀದಿ ಬಿಲ್ಲುಗಳಿಗೆ ಆಯುಕ್ತರು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಇವರ ಮೇಲು ರುಜು ಪಡೆದು 
ಹಣ ಡ್ರಾ ಮಾಡತಕ್ಕದ್ದು. 

_ 2013 - 14ನೇ ಸಾಲಿನಲ್ಲಿ ಬಿಡುಗಡೆ ಮಾಡಿದ ಅನುದಾನದ ಹಣ ಬಳಕೆ ಪ್ರಮಾಣ ಪತ್ರವನ್ನು ಮುಂದಿನ ಕಂತಿನ ಅನುದಾನ ಕೋರಿಕೆಯ 
ಪ್ರಸ್ತಾವನೆಯೊಂದಿಗೆ ಕಡ್ಡಾಯವಾಗಿ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 29 ವೆಚ್ಚ -3 2014, ದಿನಾಂಕ : 22 - 01- 2014 ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR, 220 

ಎನ್. ಆರ್ . ಎರೆಕುಪ್ಪಿ 
SC - 500 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 


- ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : 2013 - 14ನೇ ಸಾಲಿನ ( ಜುಲೈ 2013ರ) ಆಯವ್ಯಯ ಭಾಷಣದ ಕಂಡಿಕೆ -507ರಲ್ಲಿರುವ ಘೋಷಣೆಯಂತೆ ಮುಂದುವರೆದ 

ಯೋಜನೆಯಾದ ಕರ್ನಾಟಕ ರಾಜ್ಯ ವಿಸ್ತ್ರತಜಾಲ ಯೋಜನೆ (KSWAN) ಯಡಿ ವೀಡಿಯೋ ಕಾನ್ಸರೆನ್ಸಿಂಗ್ ಸೌಲಭ್ಯವನ್ನು 

ತಾಲ್ಲೂಕು ಮಟ್ಟದವರೆಗೆ ವಿಸ್ತರಿಸುವ ಬಗ್ಗೆ 
ಓದಲಾಗಿದೆ : (1) ದಿನಾಂಕ: 05.11.2005ರ ಸರ್ಕಾರಿ ಆದೇಶ ಸಂ : ಸಿಆಸುಇ 18 ವಿಮಾಆ 2005. 

( 2) ದಿನಾಂಕ: 05.09.2006ರ ಸರ್ಕಾರಿ ಆದೇಶ ಸಂ : ಸಿಆಸುಇ 101 ಕೆಟಿಪಿ 2005. 
( 3) ದಿನಾಂಕ:30.03.2007ರ ಸರ್ಕಾರದ ಆದೇಶ ಸಂ : ಸಿಆಸುಇ 40 ಇಜಿವಿ 2005. 
( 4) ದಿನಾಂಕ: 05 .06.2007ರ ಸರ್ಕಾರದ ಆದೇಶ ಸಂ : ಸಿಆಸುಇ 33 ಇಆಇ 2007. 

ದಿನಾಂಕ : 05 .08. 2008ರ ಸರ್ಕಾರದ ಆದೇಶ ಸಂ : ಸಿಆಸುಇ 52 ಇಆಇ 2008. 
( 6) ದಿನಾಂಕ: 02 .05 .2009ರ ಸರ್ಕಾರದ ಆದೇಶ ಸಂ : ಸಿಆಸುಇ 56 ಇಆಇ 2009 . 
( 7) ದಿನಾಂಕ: 07.04.2010ರ ಸರ್ಕಾರದ ಆದೇಶ ಸಂ : ಸಿಆಸುಇ 30 ಇಆಇ 2010. 

ದಿನಾಂಕ: 25 .03 .2011ರ ಸರ್ಕಾರದ ಆದೇಶ ಸಂ : ಸಿಆಸುಇ 17 ವಿಮಾಆ 2011. 
(9) ದಿನಾಂಕ: 09 .04 .2012ರ ಸರ್ಕಾರದ ಆದೇಶ ಸಂ : ಸಿಆಸುಇ 3 ಯೋಜನೆ 2012 . 
( 10 ) ಆರ್ಥಿಕ ಇಲಾಖೆಯ ದಿನಾಂಕ: 31.12 .2012ರ ಸರ್ಕಾರದ ಆದೇಶ ಸಂ : ಎಫ್ಡಿ 146 ಬಿಆರ್‌ಎಸ್ 2012. 
( 11) ದಿನಾಂಕ: 19 . 01. 2013ರ ಸರ್ಕಾರದ ಆದೇಶ ಸಂ : ಸಿಆಸುಇ 11 ಎಸಿಎ 2012 . 
( 12 ) ದಿನಾಂಕ: 29 . 08.2013ರ ಸರ್ಕಾರದ ಆದೇಶ ಸಂ : ಸಿಆಸುಇ 2 ಯೋಜನೆ 2013. 


( 8 ) 


೫೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೧೦ , ೨೦೧೪ 

ಭಾಗ ೧ 
(13) ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ , ಇ - ಆಡಳಿತ ಕೇಂದ್ರ, ಇವರ ದಿನಾಂಕ: 26.09. 2013ರ ಇ-ಮೇಲ್ 
( 14 ) ದಿನಾಂಕ: 10.12.2013ರ ಸರ್ಕಾರದ ಆದೇಶ ಸಂ : ಸಿಆಸುಇ 10 ಎಸಿಎ 2013 . 
( 15 ) ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿನ ಅಧಿಕಾರಯುತ ಸಮಿತಿಯ 

ದಿನಾಂಕ: 22. 11 .2013ರಂದು ನಡೆದ ಸಭೆಯ ನಡವಳಿ . 
(16 ) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ, ಸಿಆಸುಇ ( ಇ - ಆಡಳಿತ) ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ: 23.08.2013ರಂದು 

ನಡೆದ ತಾಂತ್ರಿಕ ಸಲಹಾ ಸಮಿತಿ ಸಭೆಯ ನಡವಳಿ. 
ಪ್ರಸ್ತಾವನೆ : 

1. ರಾಷ್ಟ್ರೀಯ ಇ - ಆಡಳಿತ ಯೋಜನೆಯಡಿಯಲ್ಲಿ ( NeGP), ಕರ್ನಾಟಕ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯ ವಿಸೃತ ಜಾಲ ಯೋಜನೆಯನ್ನು 
ಜಾರಿಗೊಳಿಸುವ ಏಜೆನ್ಸಿ (implementing agency ) ಯಾಗಿ ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 05 .11 .2005ರ ಸರ್ಕಾರದ ಆದೇಶದನ್ವಯ 
ಇ - ಆಡಳಿತ ಕೇಂದ್ರವನ್ನು ನೇಮಿಸಿ ಆದೇಶಿಸಲಾಗಿರುತ್ತದೆ. 

2. ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ:05.09.2006ರ ಸರ್ಕಾರದ ಆದೇಶದನ್ವಯ 12ನೇ ಆರ್ಥಿಕ ಆಯೋಗದ ಅನುದಾನವಾಗಿ ಸಿಬ್ಬಂದಿ 
ಮತ್ತು ಆಡಳಿತ ಸುಧಾರಣೆ ಇಲಾಖೆ( ಇ - ಆಡಳಿತ) ಗೆ ಸಂಬಂಧಿಸಿದ SWAN ಯೋಜನೆ ಮತ್ತು ವಿವಿಧ ಇಲಾಖೆಗಳ ಇತರೆ ಯೋಜನೆಗಳನ್ನು 
ಜಾರಿಗೊಳಿಸಲು ಅನುದಾನವನ್ನು ಬಿಡುಗಡೆ ಮಾಡಲು ಆದೇಶಿಸಲಾಗಿರುತ್ತದೆ . ದಿನಾಂಕ:05 .09.2006ರ ಸರ್ಕಾರದ ಸದರಿ ಆದೇಶದ ಪ್ರಕಾರ , ಮೇಲೆ 
( 3) ರಲ್ಲಿ ಓದಲಾದ ದಿನಾಂಕ: 30.03. 2007ರ ಆದೇಶದನ್ವಯ ಕರ್ನಾಟಕ ರಾಜ್ಯ ವಿಸೃತ ಜಾಲ ( KSWAN ) ಯೋಜನೆಗಾಗಿ ರೂ . 17.15 ಕೋಟಿಯ 
ಅನುದಾನವನ್ನು ಇ -ಆಡಳಿತ ಕೇಂದ್ರಕ್ಕೆ ಬಿಡುಗಡೆ ಮಾಡಲಾಗಿದೆ. ಮೇಲೆ (4) ರಲ್ಲಿ ಓದಲಾದ ದಿನಾಂಕ: 05.06 .2007ರ ಸರ್ಕಾರದ ಆದೇಶದನ್ವಯ , 
ಸಿಆಸುಇ( ಇ - ಆಡಳಿತ) ಗೆ ಸಂಬಂಧಿಸಿದ ವಿವಿಧ ಮುಂದುವರೆದ ಯೋಜನೆಗಳನ್ನು , ಕರ್ನಾಟಕ ರಾಜ್ಯ ವಿಸೃತ ಜಾಲ ( KSWAN ) ಯೋಜನೆಯೂ 
ಒಳಗೊಂಡಂತೆ, 2007 - 08ನೇ ಸಾಲಿನ ಮುಂದುವರೆದ ಯೋಜನೆಗಳೆಂದು ಪರಿಗಣಿಸಿ ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. ಅದೇ ರೀತಿ 2008 - 09, 
2009 -10, 2010 - 11, 2011 - 12 , 2012 -13 ಮತ್ತು 2013 -14ನೇ ಸಾಲುಗಳಿಗೆ ಸಂಬಂಧಿಸಿದಂತೆ ಸಿಆಸುಇ ( ಇ - ಆಡಳಿತ) ಗೆ ಸಂಬಂಧಿಸಿದ ವಿವಿಧ 
ಮುಂದುವರೆದ ಯೋಜನೆಗಳನ್ನು , ಕರ್ನಾಟಕ ರಾಜ್ಯ ವಿಸೃತ ಜಾಲ (KSWAN) ಯೋಜನೆಯೂ ಒಳಗೊಂಡಂತೆ, ಕ್ರಮವಾಗಿ, ಮೇಲೆ (5), (6), (7), 
(8), ( ೨) ಮತ್ತು (12) ಗಳಲ್ಲಿ ಓದಲಾದ ಸರ್ಕಾರಿ ಆದೇಶಗಳನ್ವಯ ಮುಂದುವರೆದ ಯೋಜನೆಗಳೆಂದು ಪರಿಗಣಿಸಿ ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 
ಮೇಲೆ (10) ರಲ್ಲಿ ಓದಲಾದ ದಿನಾಂಕ: 31.12 .2012ರ ಆರ್ಥಿಕ ಇಲಾಖೆಯ ಸರ್ಕಾರಿ ಆದೇಶದನ್ವಯ ಲೆಕ್ಕ ಶೀರ್ಷಿಕೆ "3451 - 00 - 090 - 2 - 04 - 059 
( ಯೋಜನೆ)" ಯಡಿಯಲ್ಲಿ ಪೂರಕ ಅಂದಾಜುಯಡಿ ರೂ . 1822 ಲಕ್ಷಗಳ ಹೆಚ್ಚುವರಿ ಅನುದಾನವನ್ನು , ಇತರೆ ಯೋಜನೆಗಳೊಂದಿಗೆ, ಕೆಸ್ವಾನ್ 
ಯೋಜನೆಗಾಗಿ ಮಂಜೂರು ಮಾಡಲಾಗಿದೆ. ದಿನಾಂಕ : 31.12 .2012ರ ಸದರಿ ಆದೇಶದ ಪ್ರಕಾರ ಮೇಲೆ ( 11 ) ರಲ್ಲಿ ಓದಲಾದ ದಿನಾಂಕ: 19 .01. 2013ರ 
ಆದೇಶನ್ವಯ , ಕೆಸ್ವಾನ್ ಯೋಜನೆಗಾಗಿ 600 ಲಕ್ಷಗಳನ್ನು ಇ - ಆಡಳಿತ ಕೇಂದ್ರಕ್ಕೆ ಬಿಡುಗಡೆ ಮಾಡಲು ಮಂಜೂರಾತಿ ನೀಡಲಾಗಿದೆ. 

3. ರಾಷ್ಟ್ರೀಯ ಇ - ಆಡಳಿತ ಯೋಜನೆ ( NeGP) ಯಡಿಯಲ್ಲಿ ಹೆಚ್ಚುವರಿ ಕೇಂದ್ರ ಸಹಾಯ (Additional Central Assistance) ವಾಗಿ ಕೇಂದ್ರ 
ಸರ್ಕಾರ ದಿನಾಂಕ: 03. 09 .2013ರ ಅದರ ಪತ್ರ ಸಂ : 44 (10) ಪಿಎಫ್1 /2013 - 661 ರನ್ವಯ ಕರ್ನಾಟಕ ರಾಜ್ಯ ವಿಸೃತ ಜಾಲ ( KSWAN) ಯೋಜನೆಗಾಗಿ , 
*700 ಲಕ್ಷಗಳ ಅನುದಾನ ಪಾವತಿ ಮಾಡಲು ಮಂಜೂರಾತಿ ನೀಡಿರುತ್ತದೆ. ಅದರಂತೆ, ಮೇಲೆ (14) ರಲ್ಲಿ ಓದಲಾದ ದಿನಾಂಕ: 10.12.2013ರ 
ಆದೇಶದನ್ವಯ ರೂ . 700 ಲಕ್ಷಗಳ ಅನುದಾನವನ್ನು ಇ - ಆಡಳಿತ ಕೇಂದ್ರಕ್ಕೆ ಬಿಡುಗಡೆ ಮಾಡಲು ಮಂಜೂರಾತಿ ನೀಡಲಾಗಿದೆ. 

4, 2013 -14ನೇ ಸಾಲಿನ ( ಜುಲೈ 2013ರ) ಆಯವ್ಯಯ ಭಾಷಣದ ಕಂಡಿಕೆ - 507 ರನ್ವಯ , "507, ಕೆಎಸ್‌ಡಬ್ಲ್ಯೂಎಎನ್ ಮೂಲಕ ಎಲ್ಲಾ 
ತಾಲ್ಲೂಕುಗಳಲ್ಲಿ ವೀಡಿಯೋ ಕಾನ್ಸರೆಸ್ಟಿಂಗ್ ಸೌಲಭ್ಯವನ್ನು ಕಲ್ಪಿಸಲಾಗುವುದು." ಎಂದು ಘೋಷಿಸಲಾಗಿದೆ. ಅದರಂತೆ, ಮೇಲೆ (13) ರಲ್ಲಿ ಓದಲಾದ ಮುಖ್ಯ 
ಕಾರ್ಯನಿರ್ವಹಣಾಧಿಕಾರಿ, ಇ - ಆಡಳಿತ ಕೇಂದ್ರ, ಇವರು ದಿನಾಂಕ: 26.09.2013ರ ಇ -ಮೇಲ್‌ರನ್ವಯ ತಾಲ್ಲೂಕು ಮಟ್ಟದವರೆಗೆ ವೀಡಿಯೋ ಕಾನ್ಸರೆನ್ಸಿಂಗ್ 
ಸೌಲಭ್ಯವನ್ನು ರೂ . 11 (ಹನ್ನೊಂದು) ಕೋಟಿಗಳ ವೆಚ್ಚದಲ್ಲಿ ವಿಸ್ತರಿಸಲು ಪ್ರಸ್ತಾಪಿಸಿರುತ್ತಾರೆ. ಯೋಜನಾ ಇಲಾಖೆಯ ದಿನಾಂಕ: 03.04. 2010ರ ಆದೇಶ 
ಸಂ : ಪಿಡಿ 5 ಐಎಮ್‌ಎಮ್ 2010ರನ್ವಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಇ - ಆಡಳಿತ ಕೇಂದ್ರ, ಇವರ ಈ ಪ್ರಸ್ತಾವನೆ ಮುಂದುವರೆದ 
ಯೋಜನೆಯಾದ KSWAN ಯೋಜನೆಯ ಹೆಚ್ಚುವರಿ ಅಂಶ (additional component ) ವಾಗಿದೆ. ದಿನಾಂಕ: 03 .04.2010ರ ಸದರಿ ಆದೇಶದನ್ವಯ ಈ 
ಪ್ರಸ್ತಾವನೆಗೆ ಸಂಬಂಧಿಸಿದಂತೆ ಆರ್ಥಿಕ ಇಲಾಖೆ ಮತ್ತು ಯೋಜನಾ ಇಲಾಖೆಗಳ ಸಹಮತಿಯನ್ನು ಪಡೆದು ಅದನ್ನು ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ 
ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿನ ಅಧಿಕಾರಯುತ ಸಮಿತಿಯ ಮುಂದೆ ಅನುಮೋದನೆಗಾಗಿ ಮಂಡಿಸಲಾಯಿತು. ಆ ಸಮಿತಿಯು ದಿನಾಂಕ: 
22.11.2013ರಂದು ನಡೆದ ತನ್ನ ಸಭೆಯಲ್ಲಿ ಸದರಿ ಪ್ರಸ್ತಾವನೆಯನ್ನು ಪರಿಗಣಿಸಿ ಅದಕ್ಕೆ ಅನುಮೋದನೆ ನೀಡಿತು. ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , 
ಸಿಆಸುಇ( ಇ - ಆಡಳಿತ) ಇವರ ಅಧ್ಯಕ್ಷತೆಯಲ್ಲಿ ದಿನಾಂಕ: 23.08.2013ರಂದು ನಡೆದ ತನ್ನ ಸಭೆಯಲ್ಲಿ ಸದರಿ ಪ್ರಸ್ತಾವನೆಯನ್ನು ತಾಂತ್ರಿಕ ಸಲಹಾ ಸಮಿತಿ 
(Technical Advisory Panel ) ಅನುಮೋದಿಸಿರುತ್ತದೆ. ಅಂತೆಯೇ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 17 ಪಿಆರ್‌ಜೆ 2013 ಬೆಂಗಳೂರು, ದಿನಾಂಕ: 13ನೇ ಡಿಸೆಂಬರ್ 2013 

4. ಪ್ರಸ್ತಾವನೆಯಲ್ಲಿ ವಿವರಿಸಿದ ಹಿನ್ನೆಲೆಯಲ್ಲಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) ಗೆ ಸಂಬಂಧಿಸಿದ ಮುಂದುವರೆದ 
ಯೋಜನೆಯಾದ ಕರ್ನಾಟಕ ರಾಜ್ಯ ವಿಸೃತ ಜಾಲ ಯೋಜನೆ (KSWAN ) ಯ ಹೆಚ್ಚುವರಿ ಅಂಶ (additional component) ವಾಗಿ ತಾಲ್ಲೂಕು ಮಟ್ಟದವರೆಗೆ 
ವೀಡಿಯೋ ಕಾನ್ಸರೆನ್ಸಿಂಗ್ ಸೌಲಭ್ಯವನ್ನು ರೂ . 11 ( ಹನ್ನೊಂದು) ಕೋಟಿಗಳ ವೆಚ್ಚದಲ್ಲಿ ವಿಸ್ತರಿಸಲು ಈ ಮೂಲಕ ಸರ್ಕಾರದ ಮಂಜೂರಾತಿ ನೀಡಿದೆ. 

5. ಸದರಿ ಮೊತ್ತವನ್ನು ಅನುದಾನದ ಬಿಲ್ಲು / ಸ್ವೀಕರ್ತನ ರಸೀದಿಯಲ್ಲಿ ಡ್ರಾ ಮಾಡಲು ಮತ್ತು ಈ ಬಿಲ್ಲನ್ನು ಸಿಆಸುಇ ( ಇ - ಆಡಳಿತ) ಯ 
ಬಡವಾಡೆ ಅಧಿಕಾರಿಯು ದೃಢೀಕರಿಸಲು ಅನುಮತಿ ನೀಡಿದೆ. 

6. ಈ ವೆಚ್ಚವನ್ನು ಲೆಕ್ಕ ಶೀರ್ಷಿಕೆ “3451- 00 - 090-2 - 04 -059 ವಿದ್ಯುನ್ಮಾನ ಆಡಳಿತ ಯೋಜನೆ ಇತರೆ ವೆಚ್ಚಗಳು( ಯೋಜನೆ) ” ಅಡಿಯಲ್ಲಿ 
ಆಯವ್ಯಯದಲ್ಲಿ ಲಭ್ಯವಿರುವ ಅನುದಾನದಿಂದ ಭರಿಸತಕ್ಕದ್ದು. 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦ , ೨೦೧೪ 

೫೯೫ 
7. ಆರ್ಥಿಕ ಇಲಾಖೆ ದಿನಾಂಕ 08.11.2013ರ ಟಿಪ್ಪಣಿ ಸಂಖ್ಯೆ : ಆಇ967 ವೆಚ್ಚ- 12 / 2013 ಟಿಪ್ಪಣಿಯನ್ವಯ ನೀಡಿದ ಸಹಮತಿಯಂತೆ ಮತ್ತು 
ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆ ದಿನಾಂಕ: 31.10 .2013ರ ಟಿಪ್ಪಣಿ ಸಂ : ಪಿಡಿ 61 ಪಿಎಫ್ಒ 2013ರನ್ವಯ ನೀಡಿದ 
ಸಹಮತಿಯಂತೆ ಮತ್ತು ಅಪರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರ ಅಧ್ಯಕ್ಷತೆಯಲ್ಲಿನ ಅಧಿಕಾರಯುತ ಸಮಿತಿಯ , ಮೇಲೆ (15) ರಲ್ಲಿ 
ಓದಲಾದ, ದಿನಾಂಕ: 22 .11. 2013ರಂದು ನಡೆದ ಸಭೆಯ ನಡವಳಿಯನ್ವಯ ನೀಡಿದ ಅನುಮೋದನೆಯಂತೆ ಈ ಆದೇಶವನ್ನು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R. 231 

ವೈ . ಸುಶೀಲ 

ಪೀಠಾಧಿಕಾರಿ- 2 
SC- 700 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕದ ನಾಗರೀಕರಿಗೆ ಯಾವಾಗ ಬೇಕಾದರೂ , ಎಲ್ಲಿಯಾದರೂ ಮತ್ತು ಯಾವುದೇ ಉಪಕರಣದ {Any-time, 

Any-where and Any-How (any device)} ಮೂಲಕ ಸೇವೆಗಳನ್ನು ನೀಡಲು ಏಕೀಕೃತ ಮೊಬೈಲ್ ಸೇವೆ ನೀಡುವ 

ವೇದಿಕೆಯನ್ನು (Unified Mobile Service Delivery Platform ) ಸೃಜಿಸುವ ಬಗ್ಗೆ . 
ಓದಲಾಗಿದೆ : 1. ದಿನಾಂಕ: 31. 03.2012ರ ಸರ್ಕಾರಿ ಆದೇಶ ಸಂ : ಸಿಆಸುಇ 1 ಎಸಿಎ 2011 

2 . ದಿನಾಂಕ: 11 .01. 2013ರ ಸರ್ಕಾರಿ ಆದೇಶ ಸಂ : ಸಿಆಸುಇ 10 ಎಸಿಎ 2012 
ಪ್ರಸ್ತಾವನೆ : 

1. 2011 -12ನೇ ಸಾಲಿನ ಒಂದು ಬಾರಿಯ ಹೆಚ್ಚುವರಿ ಕೇಂದ್ರ ಸಹಾಯ { One Time Additional Central Assistance(OTACA)} ದಡಿ ಮೊಬೈಲ್ 
ಆಡಳಿತ ಯೋಜನೆಯನ್ನು ರೂ . 10.00 ( ಹತ್ತು ಕೋಟಿಯ ವೆಚ್ಚದಲ್ಲಿ ಜಾರಿಗೊಳಿಸಲು ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 31.03.2012ರ ಸರ್ಕಾರಿ 
ಆದೇಶ ಸಂ : ಸಿಆಸುಇ 1 ಎಸಿಎ 2011ದನ್ವಯ ಮಂಜೂರಾತಿಯನ್ನು ನೀಡಲಾಗಿದೆ. ಮುಂದುವರೆದು, ಏಕೀಕೃತ ಮೊಬೈಲ್ ಸೇವೆ ನೀಡುವ 
ವೇದಿಕೆಯನ್ನು ಕಡ್ಡಾಯವಾಗಿ ಬಳಸತಕ್ಕದ್ದೆಂದು ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ: 11.01.2013ರ ಸರ್ಕಾರಿ ಆದೇಶದನ್ವಯ ಆದೇಶಿಸಲಾಗಿದೆ. 

2. ತದನಂತರ , ಟೆಂಡರ್ ಪ್ರಕ್ರಿಯೆಯ ನಂತರ ಈ ಯೋಜನೆಯ ವೆಚ್ಚ ಸುಮಾರು ರೂ . 20.65 ಕೋಟಿ ಆಗಲಿದೆಯೆಂದು ಕಂಡು ಬಂದಿದೆ. ಇದಕ್ಕೆ 
ಸಂಬಂಧಿಸಿದ ಆರ್ಥಿಕ ತೊಡಕುಗಳನ್ನು ಅನುಬಂಧದಲ್ಲಿ ನಮೂದಿಸಿದೆ. ಈ ಯೋಜನೆಗಾಗಿ ರೂ . 20.65 ಕೋಟಿಯ ಪರಿಷ್ಕತ ವೆಚ್ಚವನ್ನು ಮಂಜೂರು 
ಮಾಡುವ ವಿಷಯವನ್ನು ಸರ್ಕಾರ ಪರಿಶೀಲಿಸಿದೆ. ಈ ಹಿನ್ನೆಲೆಯಲ್ಲಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 06 ಯೋಜನೆ 2013 ದಿನಾಂಕ: 13ನೇ ಡಿಸೆಂಬರ್ 2013 
3. ಪ್ರಸ್ತಾವನೆಯಲ್ಲಿ ವಿವರಿಸಿದ ಹಿನ್ನೆಲೆಯಲ್ಲಿ, ಮೇಲೆ (1) ರಲ್ಲಿ ಓದಲಾದ ದಿನಾಂಕ: 31.03.2012ರ ಸರ್ಕಾರಿ ಆದೇಶವನ್ನು ಮಾರ್ಪಡಿಸುತ್ತಾ, 
ಅನುಬಂಧದಲ್ಲಿ ನಮೂದಿಸಿದ ವಿವರಗಳಂತೆ ಪರಿಷ್ಕರಿಸಿದ ರೂ . 20. 65 ಕೋಟಿಗಳ ( ರೂ . ಇಪ್ಪತ್ತು ಕೋಟಿ ಅಶ್ವತೈದು ಲಕ್ಷಗಳ) ವೆಚ್ಚದಲ್ಲಿ ಮೊಬೈಲ್ ಸೇವೆ 
ನೀಡುವ ವೇದಿಕೆಯನ್ನು ( Mobile Service Delivery Platform ) ಸ್ಥಾಪಿಸಲು ಈ ಮೂಲಕ ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 

4, ಪಟ್ಟಿ ಮಾಡಿದ ಎಲ್ಲಾ ಸರ್ಕಾರಿ ಸೇವೆಗಳನ್ನು ( all listed Government Services) ಮೊಬೈಲ್ ವೇದಿಕೆ/ ಇ - ಆಡಳಿತ 
ವೇದಿಕೆ/ ಬೆಂಗಳೂರುಒನ್ /ಕರ್ನಾಟಕಒನ್/ ಸಾಮಾನ್ಯ ಸೇವಾ ಕೇಂದ್ರಗಳು ಅಥವಾ ರಾಜ್ಯ ಸರ್ಕಾರ ಸ್ಥಾಪಿಸಬಹುದಾದ ಇತರೆ ಯಾವುದೇ ಇ - ಆಡಳಿತ 
ವೇದಿಕೆಯ ಮೂಲಕ ನೀಡುವುದನ್ನು ಈ ಮೂಲಕ ಕಡ್ಡಾಯಗೊಳಿಸಲಾಗಿದೆ. 

5. ದಿನಾಂಕ: 03.09.2013ರ ಟಿಪ್ಪಣಿ ಸಂಖ್ಯೆ: ಆಇ 802 ವೆಚ್ಚ-12 /2013ರನ್ವಯ ಆರ್ಥಿಕ ಇಲಾಖೆ ನೀಡಿದ ಸಹಮತಿಯನ್ವಯ ಈ 
ಆದೇಶವನ್ನು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P. R . 232 

ವೈ . ಸುಶೀಲ 

ಪೀಠಾಧಿಕಾರಿ - 2 
SC- 700 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) 


ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವಾಲಯ 
ವಿಷಯ : ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ನಿಯಮಿತವನ್ನು ಸ್ಥಾಪಿಸಲು ಅನುಮೋದನೆ ನೀಡುವ 

ಕುರಿತು. 


OTH. 


ಓದಲಾಗಿದೆ : 1. ಸರ್ಕಾರದ ಪತ್ರದ ಸಂಖ್ಯೆ : ಹಿಂವಕ 233 ಬಿಸಿಎ 2013, ದಿನಾಂಕ : 23 - 08 - 2013 ಮತ್ತು 03 - 09 - 2013. 

ವ್ಯವಸ್ಥಾಪಕ ನಿರ್ದೇಶಕರು, ಡಿಬಿಸಿಡಿಸಿ ( ನಿ) , ಬೆಂಗಳೂರು ರವರ ಪತ್ರದ ಸಂಖ್ಯೆ : 

ದೇಹಿನಿ /ಮಪಾವಿ/ ವಿಕಅನಿ.ಸ್ಥಾಪನೆ / ಸಿಆರ್ - 08/13 -14, ದಿನಾಂಕ : 19 -10 - 2014 . 
ಪ್ರಸ್ತಾವನೆ : 

2013 - 14ನೇ ಸಾಲಿನ ಸನ್ಮಾನ್ಯ ಮುಖ್ಯಮಂತ್ರಿಯವರ ದಿನಾಂಕ : 12 - 07 - 2013ರ ಆಯವ್ಯಯ ಭಾಷಣದ ಕಂಡಿಕೆ 280ರಲ್ಲಿ ಶಿಲ್ಪಕಲೆ, ಲೋಹ 
ಮತ್ತು ಮರಗೆಲಸಗಳಲ್ಲಿ ತೊಡಗಿರುವ ಕುಶಲಕರ್ಮಿಗಳಿಗೆ ಹಣಕಾಸಿನ ಸಹಾಯ ನೀಡುವ ಸಲುವಾಗಿ ವಿಶ್ವಕರ್ಮ ಅಭಿವೃದ್ಧಿ ನಿಗಮವನ್ನು 
ಸ್ಥಾಪಿಸಲಾಗುವುದು. ಇದಕ್ಕಾಗಿ ಆರಂಭಿಕವಾಗಿ ರೂ . 5 .00 ಕೋಟಿಗಳನ್ನು ಒದಗಿಸಲಾಗುವುದು ಎಂದು ಘೋಷಿಸಲಾಗಿದೆ. 


೫೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦, ೨೦೧೪ 


ಭಾಗ ೧ 


ಮೇಲೆ ಓದಲಾದ (1) ರ ಸರ್ಕಾರದ ಪತ್ರಗಳಲ್ಲಿ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ನಿಯಮಿತದ ಸ್ಥಾಪನೆಗೆ ಬೇಕಾದ 
ಎಲ್ಲಾ ಕ್ರಮಗಳನ್ನು ಜರುಗಿಸಲು ಪ್ರಾರಂಭಿಕವಾಗಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರನ್ನು ತಾತ್ಕಾಲಿಕವಾಗಿ ವಿಶ್ವಕರ್ಮ 
ಅಭಿವೃದ್ಧಿ ನಿಗಮ ಸ್ಥಾಪನೆಯಾಗುವ ತನಕ ಈ ಹುದ್ದೆಯ ಹೆಚ್ಚುವರಿ ಕಾರ್ಯಭಾರವನ್ನು ವಹಿಸಿಕೊಳ್ಳುವಂತೆ ಸೂಚಿಸಲಾಗಿದೆ. ವಿಶ್ವಕರ್ಮ ಅಭಿವೃದ್ಧಿ 
ನಿಗಮದ ಸ್ಥಾಪನೆಗೆ ಹಂತ ಹಂತವಾಗಿ ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸೂಚಿಸಲಾಗಿದೆ. 

ಮೇಲೆ ಓದಲಾದ (2) ರ ಪತ್ರದಲ್ಲಿ ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ 
ರ್ಮ ಅಭಿವೃದ್ಧಿ ಸಮುದಾಯಗಳ ಅಭಿವೃದ್ಧಿ ನಿಗಮ ಸ್ಥಾಪಿಸುವ ಕುರಿತಂತೆ ಉದ್ದೇಶಿತ ವಿಶ್ವಕರ್ಮ ಅಭಿವೃದ್ಧಿ ನಿಗಮದ ರೂಪುರೇಷೆಗಳು 
ಕಾರ್ಯಗಳು, ಸ್ವರೂಪ ಕಾರ್ಯಕ್ರಮಗಳಿಗೆ ಅನುಗುಣವಾಗಿ Memorandum of Association and Articles of Association ಅನ್ನು ತಯಾರಿಸಿ ಸರ್ಕಾರಕ್ಕೆ 
ಪೂರ್ಣ ಪ್ರಮಾಣದ ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 
ಸದರಿ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಹಿಂವಕ 233 ಬಿಸಿಎ 2013 , ಬೆಂಗಳೂರು ದಿನಾಂಕ : 03 - 02 - 2014, 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ನಿಯಮಿತವನ್ನು ಸ್ಥಾಪಿಸಲು 
ಈ ಕೆಳಕಂಡ ಷರತ್ತಿಗಳಿಗೊಳ್ಳಪಟ್ಟು ಸರ್ಕಾರದ ಅನುಮೋದನೆ ನೀಡಿದೆ. 

1. " Karnataka Vishwakarma Communities Development Corporation Limited" (ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ 

ನಿಗಮ ನಿಯಮಿತ) ವನ್ನು ಕಂಪನಿ ಕಾಯ್ದೆ 1956ರ ಅಡಿಯಲ್ಲಿ ನೊಂದಾಯಿಸಿ ಸ್ಥಾಪಿಸತಕ್ಕದ್ದು. 
2 . ಈ ಆದೇಶಕ್ಕೆ ಲಗತ್ತಿಸಿದ ಅನುಬಂಧದಲ್ಲಿರುವಂತೆ ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ನಿಯಮಿತದ 

Memorandum of Association and Articles of Association ಗಳನ್ನು ಅನುಮೋದಿಸಿದೆ. ಅದರಂತೆ ಕ್ರಮ ಕೈಗೊಳ್ಳತಕ್ಕದ್ದು. 
3. ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ನಿಯಮಿತವನ್ನು ಕಂಪನಿ ಕಾಯ್ದೆ 1956ರಡಿಯಲ್ಲಿ ಕಂಪನಿಯಾಗಿ ರಿಜಿಸ್ಟಾರ್‌ 

ಆಫ್ ಕಂಪನೀಸ್, ಕರ್ನಾಟಕ ಇವರಲ್ಲಿ ನೋಂದಾಯಿಸತಕ್ಕದ್ದು. 
4. ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ನಿಯಮಿತವನ್ನು ಕಂಪನಿ ಕಾಯ್ದೆ 1956ರ ಅಡಿಯಲ್ಲಿ ಕಂಪನಿಯಾಗಿ 

ರಿಜಿಸ್ಟ್ರಾರ್ ಆಫ್ ಕಂಪನೀಸ್, ಕರ್ನಾಟಕ ಇವರಲ್ಲಿ ನೋಂದಾಯಿಸಲು ಅವಶ್ಯವಿರುವ ಎಲ್ಲಾ ಕೆಲಸಗಳನ್ನು ನಿರ್ವಹಿಸಲು ವ್ಯವಸ್ಥಾಪಕ 

ನಿರ್ದೇಶಕರು, ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಇವರಿಗೆ ಅಧಿಕಾರ ನೀಡಿದೆ. 
5 . ಕರ್ನಾಟಕ ವಿಶ್ವಕರ್ಮ ಸಮುದಾಯಗಳ ಅಭಿವೃದ್ಧಿ ನಿಗಮ ನಿಯಮಿತದ ಸ್ಥಾಪನೆಗೆ ಸಂಬಂಧಿಸಿದಂತೆ ಪ್ರಾರಂಭಿಕ ಖರ್ಚುಗಳಾದ 

ರಿಜಿಸ್ಟ್ರೇಷನ್ ಫೀ , ಫೈಲಿಂಗ್ ಫೀ , ಪ್ರಾರಂಭಿಕ ಷೇರುಗಳ ಖರೀದಿ ಮೊದಲಾದ ವೆಚ್ಚಗಳನ್ನು ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ 
ಅಭಿವೃದ್ಧಿ ನಿಗಮದಿಂದ ಭರಿಸಿ ನಂತರ ಕರ್ನಾಟಕ ವಿಶ್ವಕರ್ಮ ಸಮುದಾಗಳ ಅಭಿವೃದ್ಧಿ ನಿಗಮ ನಿಯಮಿತದಿಂದ ಪುನರ್ 
ಭರ್ತಿಮಾಡಿಕೊಳ್ಳತಕ್ಕದ್ದು ; ಹಾಗೂ 
ರಿಜಿಸ್ಟ್ರಾರ್ ಆಫ್ ಕಂಪನೀಸ್, ಕರ್ನಾಟಕ ಇವರೊಡನೆ ನೋಂದಾಯಿಸುವಾಗ ಹಾಲಿ ಬದಲಾವಣೆಗೊಳ್ಳುತ್ತಿರುವ ಕಂಪನಿ ಕಾಯ್ದೆ 1956ರ 
ಅಡಿಯಲ್ಲಿ ಆಗುವ ಬದಲಾವಣೆಗಳಿಗೆ ಅನುಗುಣವಾಗಿ ಹಾಗೂ ರಿಜಿಸ್ಟ್ರಾರ್ ಆಫ್ ಕಂಪನೀಸ್, ಕರ್ನಾಟಕ ಇವರು ಸೂಚಿಸಬಹುದಾದ 
ಬದಲಾಣೆಗಳನ್ನು ಅನುಮೋದಿಸಿರುವ Memorandum of Association and Articles of Association ಗಳಲ್ಲಿ ಆಗಿಂದಾಗ್ಗೆ ಅಳವಡಿಸಲು 
ವ್ಯವಸ್ಥಾಪಕ ನಿರ್ದೇಶಕರು, ಡಿ. ದೇವರಾಜ ಅರಸು ಹಿಂದುಳಿದ ವರ್ಗಗಳ ಅಭಿವೃದ್ಧಿ ನಿಗಮ ಇವರಿಗೆ ಅಧಿಕಾರ ನೀಡಲು ಅನುಮೋದನೆ 

ನೀಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 29 ವೆಚ್ಚ -3 /2004, ದಿನಾಂಕ : 22 -01 - 2014ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎನ್ . ಆರ್ , ಎರೆಕುಪ್ಪಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1, 

ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 
ಸರ್ಕಾರದ ಆದೇಶ ಸಂಖ್ಯೆ : ಹಿಂವಕ 233 ಬಿಸಿಎ 2013, ಬೆಂಗಳೂರು, ದಿನಾಂಕ : 03 - 02 - 2014ಕ್ಕೆ 

ಅನುಬಂಧ 
MEMORANDUM OF ASSOCIATION AND ARTICLES OF ASSOCIATION OF 
Karnataka Vishwakarma Communities Development Corporation Limited 

Companies Act , 1956 

Memorandum of Association of 
Karnataka Vishwakarma-- Communities Development 

Corporation Limited 

(Company Limited by shares) , 
|, The name of the company is "KARNATAKA VISHWAKARMA COMMUNITIES DEVELOPMENT CORPORATION 

LIMITED" 
II. The Registered office of the company will be situated in the state of Karnataka . 


0 


zono 


FOT & T DOWIE, Todowo, Jees 00 , 9008 


3852 


2 . 


III. The Objects for which the company is established are : 
A ) Main objects to be pursued on incorporation of the Company . 
1. To carry on the business of extending financial and technical assistance to any viable project under Business , Service , 

Transport, Industries , Agriculture and allied activities to Vishwakarma Communities in Karnataka for their economic 
development and to promote avenues for self employment. 
To extend Loan /subsidy to the students belonging to Vishwakarma Communities, for pursuing professional/technical courses 
in India & abroad and to advance Loan /subsidy to start the profession of Doctors , Engineers ; Lawyers, Architects , Chartered 
Accountants or such other useful professions . 
To extend assistance to the artisans and handicraft persons to secure their traditional art & craft and to provide training to 
upgrade their existing skills in the latest technicalogical inputs such as computers, design developments, other storage 
devices etc ., and to extend assistance to promote marketing and exporting the products manufactured by - the artisans , 
establish marketing linkage, providing opportunities to participate in Trade fairs & exhibitions . 
To extend irrigation facility to the lands owned by small and marginal farmers among Vishwakarma Community under 
individual and community irrigation scheme, lift irrigation scheme and to extend support for acquiring dry /wet: land to take up 
agriculture activities . 
To assist the unemployed entrepreneurs belonging to Vishwakarma Communities is in Karnataka to start their own business 
or vocation or industry under self- employment programme and also to impart industrial and technical training and assistance 
to them for setting up their business profession with the support of the share capital i grants funded by Government of India 
and Government of Karnataka .and by availing credit facilities from specialized financial institutions established by the 

Government of India . 
B ) Objects incidental Or ancillary to The Attainment of the Main Objects . 
1. To undertake or aid production or supply ofmaterials and articles for construction of buildings for putting up Dairy farms and 

Agriculturalimplements . 
2 . To advance loans for organzing and developing poultry and Dairy Farming and intensive agricultural operations to start and 

develop cottage industries , workshops and work centers . 
3. To act as guarantors for or land seed /marginal money required for obtaining advances , .and loans thatmay be made by other 

financial or developmental or industrial institutions or Government to the members of the Vishwakarma Communities . 
To evolve scheme for Health insurance far artisans engaged in Vishwakarma professions , in the same lines as Yashawini, 
Farmers Insurance Scheme etc : and provide old age pension to the Vishwakarma Communities and - pension to physically 

handicapped persons of the community . . 
5 . To provide improved toolkits to the artisans carrying out any of the 5 professions pursuing by the community . 
6 . To receive loans , advances , grants or other moneys fron the Central Government, State Government, Local Bodies , Banks , 

Companies , Corporation , Co -Operative societies, Karnataka Khadhi and Village Industries Commission , Trusts or individuals 
with or without interest in order to carry out the objects of the company . 
To lend or advances money either upon or without security and borrow or raise secure-- the payment of money in such 
manner as the Board of Directors may deem fit , and in particular by the issue of Debentures , Debenture stock bands, 
Deposits , obligation and securities .of all kinds but the Corporation will not carry an banking business within the meaning of 
Banking Regulation Act , 1949. 

To establish ITI & . Technical Training Centers for the Skill/ Professional development of Vishwakarma Communities. 
9 . To pay all costs , charges and expenses incurred or sustained in or about the promotion and - establishment of the Corporation 

which the Board may consider to be on the nature of preliminary expenses including therein the cost advertising, printing and 

expenses attendant upon the formation of branches and agencies . 
10 . To construct, acquire ,maintain and alter any buildings , or works necessary or convenient for the purpose of the company . 
11. To take over, improve , and reconstruct any Government Building with or without consideration for setting up any office , 

workshed or store in connection with any scheme or project approved by the Board . 
12. To receive, take over, improve or develop any land belonging to the Government of Karnataka, or the Government of India ; 

Local Body or Statutory Body for Agricultural, Fishery or Industrial development,directly or in collaboration with Government, 
Local Body, Company or any member belonging to Vishwakarma Community or group of such persons whether registered 

under law as firm or society or company or not. 
13. To set up , run and manage . work production centers for manufactures of goods required for attaining the main objects of the 

company. 
14 . To make , draw , accept, endorse, discount, execute , issue and negotiate cheques , bills of exchanges, promissory notes , 

debentures and negotiable or transferable instruments . 


oo 


೫೯೮ 


FDF :37 ODZE, TOUJO, Joget 00, 9008 


2007 0 


15 . To employ brokers , commission agents and under-writers and to provide for remuneration of such persons for their services 

for promotion . of the business of the company in accordance with the provisions of the Companies Act. 1956 . 
16 . To promote and operate schemes for the benefit of Vishwakarma Communities and for that purpose to prepare - or cause to 

be prepared feasibility reports, blue prints, Statistics and other information . 
17 . To employ and remunerate experts to investigate and examine the condition , prospects , value and circumstances of any 

scheme for the welfare of Vishwakarma Communities and generally of any assets, property and rights of any person 
belonging to Vishwakarma Communities and generally of any assets , property and rights of any person belonging to 

Vishwakarma Communities and /or group of such persons registered under law as Firm or Society or Company or not. 
18 . To enter into any partnership or arrangement for joint working with any other company , firm or person carrying on business 

with the same or similar objects of this Corporation . 
19 . To sell, improve, manage , develop ,. exchange , lease ) mortgage , enfranchise , dispose of, turn to account and otherwise deal 

with all or any part of the property and rights of the Corporation . 
20 . To accept stock of shares , in or the debentures , mortgage debentures or other securities of any other Company in payment 

for any services rendered or for any sale made to debt owing from any such Company . 
21. To acquire and undertake the whole or any part of the business, property and liabilities of any person or Company carrying 

on any business which the company is authorised to carry on or possessed of property suitable for the purpose of this 

Company . 
22 . To enter into any arrangements with Government of India Government of Karnataka .. or any other Government, 

Corporation Company, Social authority or Statutory Body for the purpose of carrying out the objects of the Corporation or 
furthering its interests and to obtain from such Government or authority , persons or body any charters , subsidies, 
concessions, privileges or immunities which the Board of Directors may think it desirable to obtain and exercise and Company 

with such arrangements , rights , privileges and concessions . 
23. To invest the moneys of the Corporation , not immediately required , in such matter other than in the share of this Company as 

from time to timemay be determined . 
24 . To create any depreciation fund , reserve fund, sinking fund, insurance fund or any special or other fund whether for 

depreciation or for repairing , replacing , improving expending or maintaining any of the property of the Corporation or for 
special dividends or for redemption of debentures or redeemable shares or for any other purpose whatsoever, and to transfer 

any such fund or part thereof to any of the other funds therein mentioned . 
25 . To arrange for the supply of the raw materials required by any member of Vishwakarma Communities or group of such 

persons whether registered under law as Firm , Society or Company or not for taking up any productive. programme. 
C . Other Objects not included in A and B above . 
1. To undertake the marketing of the produces , products and material belonging to , legally collected or produced by any member 

of Vishwakarmas or group of such persons whether registered under law as Firm , Society or Company or not . 
2 . To promote , finance or conduct directly or in collaboration with any member of Vishwakarma Communities or firm or. Society 

or Company of such person , hostels, boarding and lodging houses, hotels and restaurants. 
To undertake or act as agency for implementing any schemes of Government of Karnataka , Government of India , Karnataka 
Khadi and Village industries Board , Khadi and Village Industries Commission or any agency approved by Government of 

Karnataka for the benefit of Vishwakarma Communities 
4 . To start and carry on production ofmachine tools and equipmentrequired for small- scale industries . 
5 . To extend micro credit facilities to promote Self Help Groups at nominal rate of interest, provide magin or seed capital and 

subsidy under various schemes . 
6 . To assist for acquiring or constriction of living -cum -work shed to develop self employment by Vishwakarma Communities. 
7 . To promote the activities such as Carpentry, Black smithy , Gold smithy etc., by Vishwakarma Communities . 
IV . The liability of themembers is limited . 
IV . The Authorised Share Capital of the Company is Rs. 5 ,00 ,00 ,000 /- (Rupees Five crore only ) divided into 50 ,000 /- ( Fifty 

Thousand ) Equity Shares of Rs 1000 /- (Rupees One Thousand only) each . 
We, the several persons; whose names and addresses are subscribed below , are desirous of being formed into a Company in 
pursuance of this Memorandum of Association and we respectively agree to take the number of shares in the capital of the Company 
set opposite to our names. 


2010 


FIDTET ODZIE, Todoodo, ger no , 9008 


355 


Sl . 
No. 


Name Address, Description Occupations of 

subscribers 


Signatrues 


Witness with - Address, Description 

and occupation 


of 


No. of Equity 
shares taken 

by each 
subscribers 


subscribers 


40 (Forty) 


Dr. U .P . Chandarashekar S /o 
V . R . Pillarangaiah , 
Managing Director, 
D . Devaraj Urs Backward Classes 
Development Corporation ,Devaraj Urs 
Bhavan , No .16 - D Millers Tank Bed 
Area , Vasanthanagar, Bangalore-52 . 


20 (Twenty ) 


Sri. H . Anjaneya S /o Hanumanthappa, 
Minister for Social Welfare and Backward 
Classes Welfare , Vidhana Soudha, 
Bangalore-01. 
(For & on behalf of Governor of Karnataka ) 
Sri. K .R . Niranjan S/o K .T. Ramaiah 
Secretary to Government, Backward Classes 
Welfare Department, Vikasa Soudha, 
Bangalore-01) 
(For & on behalf of Governor of Karnataka ) 
Sri R . Shantharaju 1.A .S. S/o Ramappa, 
Commissioner, Backward Classes Welfare 
Dept, Devaraj Urs Bhavan , No. 16 - D Millers 
Tank Bed Area , Vasanthanagar, 
Bangalore - 52. 
(For & on behalf of Governor of Karnataka ) 
Sri. Ramachandraiah 
S /o Rangadasaiah Deputy Secretary to 
Government, Finance Dept. Vidhana Soudha , 
Bangalore-01 
(For & on behalf of Governor ofKarnataka ) 
Total No . of shares 


20 (Twenty) 


20 ( Twenty ) 


100 (Hundred) 


Dated 3rd day of February 2014 at Bangalore 

Companies Act, 1956 

Articles of Association of 
Karnataka Vishwakarma Communities Development Corporation Limited 

. (Company Limited by shares) 
Preliminary : The Regulations contained in Table " A " in Schedule -l to the Companies Act, 1956 so far as the same may be 
applicable to a Private Company as defined in the Act shall apply to this Company, subject to the modifications hereinafter 
contained . 
Definitions: 
(a ) “ The Act" means the Companies Act 1956 (1 of 1956 ). 
(b ) "Government" means Government ofKarnataka . 
(c) " The Company" means "Karnataka Vishwakarma Communities Development Corporation Limited ". 
(d) " The Office" means the registered office of the Company for the time being . 
(e ) " The Governor" .means the Governor of the State of Karnataka. 
(f) " The Directors " mean the Directors for The time being of the Company . 
( g) " The Board " or the Board of Directors means the Directors of the Company collectively or the requisite number of 

Directors entitled to pass circular resolution . 
(h) "The Chairman"means the Chairman of the Board of Directors for the time being of the Company . 
(i) " Vishwakarma Communities" means and includes persons belongs to Backward Classes under category II (A ) Sl. No. 11 

(a ) to 11(ao ) mentioned in the G .O . No. SWD 225 BCA 2000 dated 30 -03 -2002 who are qualified for special treatment 
and Article 15 (4 ) and 16 (4 ) of the Constitution of India and the Communities to be included by the Government from 

time to time. 
(i) " Seal" means the common seal of the Company. 
(k ) In writing or written . includes , printing lithograph and other modes of representing or reproducing words invisible form . 


& 00 


FOT : 35 DOLE, TOUJOB , set 00 , 9008 


2007 0 . 


3. Words importing the singular shall include the plural and vice-versa and words importing the masculine shall include the 

femine and words importing persons shall include bodies corporate. 
The Company is a Private Company with a minimum paid -up share capital of one lakh rupees or such higher paid -up share 

capital as may be prescribed , and which by its articles , 
(i) restricts the right to transfer its shares ; 
(ii) except in case of one person company , limits the number of its members to two hundred : 

Provided that where two or more persons hold one or more shares in a company jointly , they shall, for the purposes of this 
clause , be treated as a single member: 


Provided further that 


0 


(A ) persons who are in the employment of the company ; and 
(B ) persons who , having been formerly in the employment of the company, were members of the company-while in that 

employment of the company , were members of the company while in that employment and have continued to be 

members after the employment ceased , shall not be included in the number ofmembers ; and 
(iii) prohibits any invitation to the public to subscribe for any securities of the company; 
5 . No share or shares in the Company can be transferred by onemember to another person unless the previous approval of the 

Board has been obtained by the transfer or for such transfer of shares. 
6 . The Authorized Share Capital of the Company shall be such amount as stated in Clause V of the Memorandum of Association 

of the Company . 
Subject to the approval of the Government and the provisions of the Act, the Corporation shall have the power to increase or 
reduce the share capital of the Company. 
Subject to the approval of Government and the provisions of the Act, The Board of Directors shall have the power to issue the 
shares of the Company upon such terms and conditions and with such rights and priorities and privileges as to payment of 
allotmentmoney , calls etc ., as the Board of Directors may determine. 
Subject to the approval of the Government and the provisions of the Act the Board may from time to time borrow any sum or 
sums of money and secure the repayments of such sums of money in such , manner and upon such terms and conditions as 
they think fit and in particular by the issue of other security on the undertaking of the whole of any part of the property of the 

company (both present and future ) including its uncalled capital for the time being . 
10 . Subject to the approval of the Government and the provisions of the Act, any debenture stock , bonds, or other securities may 

be issued at a discount, premium or otherwise and with any special privileges as to redemption and surrender, Debentures, 
Debenture stock , bonds or other securities may be assignable free from any equities between the Company and the persons 

to whom the samemay be issued . 
11. (1) . The number of Directors shall not be less than two or more than twelve . The Directors are not required to hold any 

qualification shares . The first Directors of the Company are : 
Sri. H . Anjaneya , 

Chairman 
Minister for SocialWelfare and 
Backward Classes Welfare , 
Vidhana Soudha , Bangalore- 01 
Sri.K . R .Niranjan ,. IAS 

Director 
Secretary to Government, 
Backward Classes Welfare Department, 

Vikasa Soudha, Bangalore -01 
4 . Sri. R . Shantharaju IAS 

Director 
Commissioner , Backward Classes Welfare Dept, 
Devaraj Urs Bhavan , 
No . 16 - D Millers Tank Bed Area, 
Vasanthanagar, Bangalore-52. 
Sri. Ramachandraiah 

Director 
Deputy Secretary to Government, 
Finance Department, 

Vidhana Soudha , Bangalore -01. 
12 . (2 ) The first Directors and all the subsequent Directors shall unless otherwise , determined by the Government from time to 

time, be appointed by the Government The Government shall be entitled from time to time to remove any Director from the 


3 . 


2001 0 


FASTEIT ODZIE , Toowoo , Joget no , 9008 


300 


13 . 


14 . 


15 . 


16 . 


17 . 


office and in the event of any such removal or in the event of any vacancy in the office of the Directors caused by 
resignation , death , of otherwise , the Government shall be entitled to appoint another in the vacancy . 
The Chairman and Directors for the time being of the company shall each be paid , sitting fee not exceeding the fee 
recommended by the Government from time to time for every day of the meeting of the Board attended by them and all 
travelling, hotel and other expenses . in attending and returning from meeting of the Board or any Committee of the Board as 
may be fixed by the Board from time to time. 
If any Director shall be appointed to advise the Board as an expert or be called upon to perform extra services or make 
special exertions for any of the purposes of this Company, the (Government may, subject to and in accordance with the 
provisions of The Act, pay to such Director such special remuneration as it think fit which remuneration may be in the form of 
either salary or comrnission -or percentage of profits and may either be in addition to or in substitution of lhe remuneration 
specified in the last proceeding regulation . 
The Managing Director of the company shall be appointed by the Government for such period on such terms and on such 
remuneration as it may think fit and remove him from office and appoint another in his place. Provided the Director so 
appointed shall ipsofacto vacate his office as the Managing Director if he ceases to be a Director of the Company . 
The Board of Directors may with the previous approval of the Governmentmay from time to time entrust to and confer upon 
the Managing Director such of the powers exercisable under these article by the Directors as the may think fit and may 
confer such powers for such time and such objects and purposes and upon subject to such terms and restrictions as they 
may think fit and they may confer such powers to be exercised either collaterally with or to the exclusion of and in 
substitution for all or any of the powers of the Directors in that behalf, and the Board with the prior approval of the 
Governmentmay from timeto time revoke, withdraw , alter or vary all or any of such powers . 
Without prejudice to the general powers conferred by the Act and so as not in any way to limit or restrict these powers and 
without prejudice to the other powers conferred by these articles it is hereby declared that the Board of Directors shall have 
the following powers that is to say powers : - 
a ) To manage the affairs of the Company to perform and exercise all the powers , rights and discretion assigned to or 

vested in them by the Government and / or by the Company in General Meeting. 
b ) To enter into and become parties to and to sign and execute all deeds, instruments , contracts , receipts and all other 

documents or writings on behalf of the company not require to be executed under, its common seal or not otherwise 
provided for in the Articles of the company, 
To determine from time to time who shall be entitled to make, sign , draw , accept, endorse , negotiate , sell and transfer 
on behalf of the Company all cheques , bills of , exchange drafts , hundies , promissory notes , clock - warrants , delivery 
orders , railway receipts , bills or leasing and other merchantile documents and other negotiable instruments , securities 
and debentures . 
To receive and give effectual receipts and discharges for allmoneys, goods or property payable to or to be received by 

the company. 
e ) To become parties to and to present for registration and audit execution of and to do every act, matter or thing 

necessary or proper to enable registration on behalf of the Company of all deeds and instruments whatsoever. 
To institute , defend , prosecute, conduct refer to arbitration , abandon and compromise , legal or other proceedings , 
claims and disputes by or against the Company may be considered or entrusted . 
To purchase , pay for, acquire , sell, resell, repurchase , import, export all machinery, raw materials and equipments , 
finished products and all other articles arid things necessary or . expedient for or in the course of the business of the 

Company . 
h ) To take on lease , hire, or rent any movable and immovable properties required for the purpose of business of the 

Company at such rent, hire charges or consideration and conditions as they may think fit. 
i) To let on hire any movable or immovable properties of the Company to such rent, hire charges or consideration and for 

such period and on such terms and conditions as may think fit. 
To erect , maintain and extend works, factories , factory buildings, warehouses and buildings and works of every 

description and kind . 
k ) To . sell, transfer and dispose of immovable property of the company of every description - and -kind . . 
1) To raise or borrow (otherwise than by issue of debentures ) from time to time in the name of the Company or otherwise 

on behalf of the Company . 
m ) To insure and keep insured the Company s premises buildings , machinery, plant,materials , equipments and all other 

properties and assets or the Company movable or immovable profit of the Company against loss or damage by fire or 
other risks to -such amount and period as the Board think fit . 


& 09 


PROFIT ODZE, ndiwao , weet no , 9008 


ಭಾಗ ೧ 


9 ) 


n ) Subject to the provisions of the Act, to invest and deal with any moneys of the Company not immediately required upon 

such security (not being shares of the Company or without security and in such manner as they may think fit and from 
time to time vary or realise such investments . Save as provided in the Act., all investments shall be made and held in 

the company s own name. – 
o ) To open account or accounts , current, cash credit, overdraft , fixed or otherwise with any Bank or Banks , to paymoneys 

from any such account or accounts from time to time as the Managing Directors may think fit. 
To appoint, employ, -remove , dismiss , discharge, suspend , reappoint or re -employ or replace for the management of 
the business and affairs of the Company , Officers , Sale managers , branch managers, secretaries , clerks, Servants , 
Workmen and other employees , and with such powers and duties and upon such terms as the duration of employment, 
remuneration or otherwise . 
Subject to the provisions of the Act , from time to time and at any time to delegate to any person appointed in 
accordance with clause (p ) above , any of the powers authorities, and descriptions for the time being vested in the. 
Board of Directors , other than their powers to make calls or to make loans or borrow monies and to authorize the 
members for the time being of any such local board , or any of then to fill up any vacancies therein and to act 
notwithstanding vacancies and any such appointment or delegation may be made on such terms and subject to such 
conditions as the Board may think fit and the Board of Directors .. may at any time remove any person so appointed 
and may annul/vary any such delegation . 
And generally to make all such arrangements and do all such acts, deeds, matters and things on behalf of the company 
as may be usual, necessary or expedient in the conduct ormanagement of the business as are not required to be done 

by the company in GeneralMeeting. 
17. The Chairman of the Company shall be nominated by the Government for such period , on such - terms and conditions as 

may be considered necessary by it. Preference may be given to the person who is conversant about Vishwakarma 
Communities and their professions . All the executive powers, functions and responsibilities will be exercised by the 
Managing Director and the Chairman will preside over the Board Meetings and provide necessary guidance for transacting 

the business of the Company . 
18 . Prior approval of the Government shall be obtained for: 

(a ) Programmes of capital expenditure exceeding Rs 1.00 crore . 
(b ) Appointment to the vacant posts as per the Cadre & RecruitmentRegulations. 
(c ) Sale , lease or disposal of the whole or substantially whole of the undertakings . 
(d) Formation of the subsidiary Corporation and winding up of the Corporation and 
(e ) Appointment of Financial Adviser. 

19. Notwithstanding anything contained in any of these articles the Government may from time to time subject to the 
provisions of the Act, issue such directives as he may consider necessary in regard to the conduct of the business of the Company or. 
directors there of and in like manner may very or .. annul any such directives. The Directors - shall duly comply with and give immediate 
effect to the directives so issued . 

The Board of Directors shall reserve for the decision of the Government any proposals or decision of the Board of Directors in 
any matter which in their opinion is of such importance as to be reserved for such decision . No action shall be taken by the Company in 
respect of any proposal or decision of the Board of Directors reserved for approval of the Government as aforesaid until its approval to 
the same has been obtained . 

20 . No Director shall be disqualified by his office from contracting with the Company nor shall any such contract entered 
into by or on behalf of the Company in which any Director shall be in any way interested be avoid , nor shall any Director so contracting 
or being so interested be liable to account to the Company for any profit realised by any such contract by reason only of such Director 
holding such office or of the fiduciary relation thereby established but the nature - of his interest must be disclosed by him at the meeting 
of the Directors at which the contract- is determined or of his interest then existing or in any other case at the. - firstmeeting of the 
Directors after the acquisition of the interest. 

21. Save as otherwise expressly provided in the Act , a resolution . in writing circulated in draft together with necessary 
papers signed by all the Directors in India or by the majority of them or of - the Committee of Directors for the time being entitled to 
receive notice of the meeting of the Board of the Committee shall be as valid and effectual as if it had been passed at the meeting of the 
Board of the Committee duly convened and held . In the event of the signature of anyone or more of the Directors to any such resolution 
shall be fixed on different dates and said resolution shall be deemed to be passed on the date of the signature of the Director signing 
last. 

22. No member shall be entitled to inspect the Company s books without the permission of the Directors or to require 
discovery of any information respecting any detail of the Company s trading or any matter which is or may be in the mature of- trade 
secret, secret process or trademystery which is or may relate to the conduct of the business of the Company and which in the opinion 
of the Directors it win notbe expedient in the nature of the members of the Company to communicate to the public . 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦ , ೨೦೧೪ 


೬೦೩ 


23 . The Company is a Government Company under Section 617. of the Companies Act, 1956 . The appointment of 
Statutory Auditors is made by Central Government and supplementary audit is conducted by the Comptroller and Auditor General of 
India under Section 619 of the Companies Act, 1956 . 

24 . The Common seal of the Company shall not be affixed to any instrument except by the authority of resolution of the 
Board and except in the presence of atleast two Directors of the Company . 

Sl. | Names , Addresses , Descriptions and Occupations | Signature of the | Signature, Name Address , Description 
No . of the Subscribers 

Subscribers and Occupation of the Witness 
Sri. H . Anjaneya, 

Dr. U. P. Chandarashekar S /o V . R . 
Minister for Social Welfare and Backward Classes 

Pillarangaiah 
Welfare, Vidhana Soudha , Bangalore-01 

Managing Director D . Devaraj Urs 
Sri. K . R .Niranjan , IAS 

Backward Classes Development 

Corporation , Devaraj Urs Bhavan , No. 16 
Secretary to Government, Backward Classes Welfare 

D Millers Tank Bed Area , Vasanthanagar, 
Department, Vikasa Soudha , Bangalore-01 

Bangalore- 52. 
Sri. R . Shantharaju I. A .S 
Commissioner , Backward Classes Welfare 
Department, Devaraj Urs Bhavan , No.16 -D Millers 
Tank Bed Area , Vasanthanagar , Bangalore -52. 
Sri Ramachandraiah , 
Deputy Secretary to Government, 
Finance Department, Vidhana Soudha, Bangalore - 01. 


Dated 3rd day of February 2014 at Bangalore 


PR. 221 


ಎನ್.ಆರ್, ಎರೆಕುಪ್ಪಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - 1, 
ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ. 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ಸರ್ಕಾರ ಸಚಿವಾಲಯದ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ (ಗಣಿ) ಇಲ್ಲಿ ಒಂದು ತಾಂತ್ರಿಕ 

ಕೋಶವನ್ನು ರಚಿಸುವ ಬಗ್ಗೆ. 
ಓದಲಾಗಿದೆ : ಕಡತ ಸಂಖ್ಯೆ : ವಾಕೈ 533 ಕಾರ್ಯದರ್ಶಿ 2014 , 
ಪ್ರಸ್ತಾವನೆ : 

ಮೇಲೆ ಓದಲಾದ ಕಡತದಲ್ಲಿ ಗಣಿ ವಿವಾದಗಳ ಕುರಿತು ನ್ಯಾಯಾಲಯಗಳ ಮುಂದೆ ಹಲವಾರು ಪ್ರಕರಣಗಳು ದಾಖಲೆಗೊಂಡಿದ್ದು, 
ಪ್ರತಿಯೊಂದು ಪ್ರಕರಣಗಳಲ್ಲಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಉನ್ನತಾಧಿಕಾರಿಗಳನ್ನು ಪ್ರತಿವಾದಿಗಳನ್ನಾಗಿ ಮಾಡಲಾಗುತ್ತಿದೆ. ಅಲ್ಲದೆ, 
ಪ್ರತಿಯೊಂದು ಪ್ರಕರಣಗಳಲ್ಲಿ ಹಲವಾರು ಮಧ್ಯಂತರ ಅರ್ಜಿಗಳನ್ನು ದಾಖಲು ಮಾಡಲಾಗುತ್ತಿದ್ದು ಅವುಗಳನ್ನು ವಿಲೇವಾರಿ ಮಾಡುವ ದಿಶೆಯಲ್ಲಿ 
ಇಲಾಖೆಯು ಸಿಬ್ಬಂದಿಯ ಕೊರತೆಯಿಂದಾಗಿ ತೀವ್ರತರವಾದ ತೊಂದರೆಗಳನ್ನು ಎದುರಿಸುತ್ತಿದ್ದು, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ ( ಗಣಿ) ಯಲ್ಲಿ ಒಂದು 
ತಾಂತ್ರಿಕ ಕೋಶವನ್ನು ಈ ಕೆಳಕಂಡ ಸಿಬ್ಬಂದಿಯೊಂದಿಗೆ ರಚಿಸಲು ಪ್ರಸ್ತಾವನೆ ಸಲ್ಲಿಸಲಾಗಿದೆ. 
ಹುದ್ದೆಯ ಪದನಾಮ 

ಹುದ್ದೆಗಳ ಸಂಖ್ಯೆ 


*)2|³|4|೧| 


ತಹಶೀಲ್ದಾರ್ 

1 ಹುದ್ದೆ 
2 . ಸಹಾಯಕ ನಿರ್ದೇಶಕರು 

1 ಹುದ್ದೆ 
| ಹಿರಿಯ ಭೂ ವಿಜ್ಞಾನಿ 

1 ಹುದ್ದೆ 
4. | ಉಚ್ಚ ನ್ಯಾಯಾಲಯದ ಸರ್ಕಾರಿ ವಕೀಲರು 

1 ಹುದ್ದೆ 
ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸರ್ಕಾರವು ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 74 ಸಅಸೇ 2014 , ಬೆಂಗಳೂರು ದಿನಾಂಕ : 7ನೇ ಫೆಬ್ರವರಿ 2014 , 
ಕರ್ನಾಟಕ ಸರ್ಕಾರ ಸಚಿವಾಯದ ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ (ಗಣಿ) ಯಲ್ಲಿ ಈ ಕೆಳಕಂಡ ಹುದ್ದೆಗಳೊಂದಿಗೆ ಒಂದು ತಾಂತ್ರಿಕ 
ಕೋಶವನ್ನು ಸ್ಥಾಪಿಸಲು ಈ ಮೂಲಕ ಮಂಜೂರಾತಿ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಏಪ್ರಿಲ್ ೧೦ , ೨೦೧೪ 


ಭಾಗ ೧ 


ಹುದ್ದೆಯ ಪದನಾಮ 


ಹುದ್ದೆಗಳ ಸಂಖ್ಯೆ 


4 . 


T 


- ಒಟ್ಟು 


ತಹಶೀಲ್ದಾರ್ 
2. | ಸಹಾಯಕ ನಿರ್ದೇಶಕರು ( ಭೂ ದಾಖಲೆಗಳ ವಿಭಾಗ) 

ಹಿರಿಯ ಭೂ ವಿಜ್ಞಾನಿ 
ಉಚ್ಚ ನ್ಯಾಯಾಲಯದ ಸರ್ಕಾರಿ ವಕೀಲರು 

- 04 ಹುದ್ದೆಗಳು 
ಮೇಲೆ ಕಾಣಿಸಿರುವ ಹುದ್ದೆಗಳನ್ನು ಸರ್ಕಾರದ ವಿವಿಧ ಕ್ಷೇತ್ರ ಇಲಾಖೆಗಳಿಂದ ನಿಯೋಜನೆ ಮೇಲೆ ತುಂಬಬಹುದು ಹಾಗೂ ಈ ತಾಂತ್ರಿಕ 
ಕೋಶವು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ (ಗಣಿ) ಸಚಿವಾಲಯದ ಅಪರ/ ಜಂಟಿ/ಉಪ ಕಾರ್ಯದರ್ಶಿಯವರ ಅಧೀನದಲ್ಲಿ ಕಾರ್ಯ ನಿರ್ವಹಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 138 ವೆಚ್ಚ -12/2014 , ದಿನಾಂಕ : 05- 02 - 2014ರಲ್ಲಿ ನೀಡಿರುವ 
ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR, 223 

ಚಂದ್ರಶೇಖರ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 6). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕರ್ನಾಟಕ ರಾಜ್ಯಪಾಲರ ಸಚಿವಾಲಯದಲ್ಲಿ ಶ್ರೀ ಜಿ. ಈಶ್ವರ ಮೂಲ್ಯ, ನಿವೃತ್ತ ಆಪ್ತ ಕಾರ್ಯದರ್ಶಿ ಗ್ರೇಡ್-1, 

ಇವರನ್ನು ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡುವ ಕುರಿತು. 
ಓದಲಾಗಿದೆ : ಕರ್ನಾಟಕ ರಾಜ್ಯಪಾಲರ ಕಾರ್ಯದರ್ಶಿ, ರಾಜಭವನ, ಬೆಂಗಳೂರು, ಇವರ ಅ.ಸ. ಪತ್ರ ಸಂಖ್ಯೆ : ಜಿಎಸ್ 105 

ಇಎಸ್‌ಟಿ 2013, ದಿನಾಂಕ : 11 - 10 - 2013 ಮತ್ತು 11 - 02 - 2014 , 
ಪ್ರಸ್ತಾವನೆ : 

ಮೇಲೆ ಓದಲಾದ ಪತ್ರಗಳನ್ನು ಶ್ರೀ ಜಿ . ಈಶ್ವರ ಮೂಲ್ಯ, ಆಪ್ತ ಕಾರ್ಯದರ್ಶಿ ಗ್ರೇಡ್ - 1, ಕರ್ನಾಟಕ ಸರ್ಕಾರದ ಸಚಿವಾಲಯ ಇವರು 
ಕರ್ನಾಟಕ ರಾಜ್ಯಪಾಲರ ಸಚಿವಾಲಯದಲ್ಲಿ ನಿಯೋಜನೆ ಮೇಲೆ ಆಪ್ತ ಕಾರ್ಯದರ್ಶಿ ಗ್ರೇಡ್ - 1 ಹುದ್ದೆಯಲ್ಲಿ ದಿನಾಂಕ : 21 - 04 - 2010 ರಿಂದ 
ಕಾರ್ಯನಿರ್ವಹಿಸುತ್ತಿದ್ದು, ಇವರು ದಿನಾಂಕ : 31 - 10 - 2013 ರಂದು ವಯೋ ನಿವೃತ್ತಿ ಹೊಂದುತ್ತಿರುವುದರಿಂದ, ಇವರ ಕಾರ್ಯನಿರ್ವಹಣೆಯು 
ಅತ್ಯುತ್ತಮವಾಗಿರುವ ಹಿನ್ನೆಲೆಯಲ್ಲಿ ಇವರ ಸೇವೆಯು ರಾಜಭವನಕ್ಕೆ ಮತ್ತೊಂದು ವರ್ಷದ ಅವಧಿಯವರೆಗೆ ಅವಶ್ಯಕವಾಗಿರುವುದರಿಂದ ದಿನಾಂಕ : 
01- 11 - 2013 ರಿಂದ ಜಾರಿಗೆ ಬರುವಂತೆ ಒಂದು ವರ್ಷದ ಅವಧಿಯವರೆಗೆ ಸದರಿ ನಿವೃತ್ತ ಅಧಿಕಾರಿಯನ್ನು ಆಪ್ತ ಕಾರ್ಯದರ್ಶಿ ಗ್ರೇಡ್-1 ಆಗಿ ಕರ್ನಾಟಕ 
ರಾಜ್ಯಪಾಲರ ಸಚಿವಾಲಯದಲ್ಲಿ ಗುತ್ತಿಗೆ ಆಧಾರದ ಮೇಲೆ ನೇಮಕಾತಿ ಮಾಡುವಂತೆ ಘನತೆವೆತ್ತ ರಾಜ್ಯಪಾಲರು ಆಪೇಕ್ಷಿಸಿರುವರೆಂದು ಕರ್ನಾಟಕ 
ರಾಜ್ಯಪಾಲರ ಕಾರ್ಯದರ್ಶಿಗಳು ತಿಳಿಸಿದ್ದಾರೆ. 

ನಿವೃತ್ತರಾದ ಸರ್ಕಾರಿ ನೌಕರರನ್ನು ಗುತ್ತಿಗೆ ಆಧಾರದ ಮೇಲೆ ಮರು ನೇಮಕಾತಿ ಮಾಡುವ ಕರ್ನಾಟಕ ರಾಜ್ಯಪಾಲರ ಕಾರ್ಯದರ್ಶಿಯವರ 
ಪ್ರಸ್ತಾವನೆಯನ್ನು ಸರ್ಕಾರವು ಪರಿಶೀಲಿಸಿ , ಈ ಕೆಳಗಿನಂತೆ ಆದೇಶಿಸಲಾಗಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 25 ಪಿಆರ್‌ಬಿ 2013 , ಬೆಂಗಳೂರು, ದಿನಾಂಕ : 13 -02 - 2014. 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಸನ್ನಿವೇಶದ ಹಿನ್ನೆಲೆಯಲ್ಲಿ, ಸರ್ಕಾರವು ಶ್ರೀ ಜಿ. ಈಶ್ವರ ಮೂಲ್ಯ, ನಿವೃತ್ತ ಆಪ್ತ ಕಾರ್ಯದರ್ಶಿ ಗ್ರೇಡ್ -1 ಇವರನ್ನು 
ಕರ್ನಾಟಕ ರಾಜ್ಯಪಾಲರ ಸಚಿವಾಲಯದಲ್ಲಿ ಆಪ್ತ ಕಾರ್ಯದರ್ಶಿ ಗ್ರೇಡ್-1 ಅಗಿ ದಿನಾಂಕ : 01 -11- 2013 ರಿಂದ ಜಾರಿಗೆ ಬರುವಂತೆ ಒಂದು ವರ್ಷದ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ, ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಗುತ್ತಿಗೆ ಆಧಾರದ ಮೇಲೆ, ಇದೊಂದು ವಿಶೇಷ 
ಪ್ರಕರಣವೆಂದು ಪರಿಗಣಿಸಿ, ನೇಮಕಾತಿ ಮಾಡಿ ಆದೇಶಿಸಿದೆ. 

ಸದರಿ ಅಧಿಕಾರಿಯ ಗುತ್ತಿಗೆ ಆಧಾರದ ಮೇಲಿನ ನೇಮಕಾತಿ ಕುರಿತಂತೆ ಷರತ್ತು ಮತ್ತು ನಿಬಂಧನೆಯನ್ನು ಪ್ರತ್ಯೇಕವಾಗಿ 
ಹೊರಡಿಸಲಾಗುವುದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR , 224 

ಶೈಲಜಾ ಡಿ ಬೋರ್ಕರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ರಾಜಕೀಯ). 


( " , 


Ba 


Sri 


2011 0 FADF & T ODZIE, Ndondo, Jeges no , 9008 

& 033 
PERSONNEL AND ADMINISTRATIVE REFORMS SECRETARIAT 
Sub : Regularisation of suspension period of Shri M .K . Aiyappa, IAS (KN : 2002 ) 
Read : 1. Letter No . Lok /INV (G )/City /Crime.81/2012 , dated 16 -03 -2013 of the ADGP , Karnataka Lokayukta , 

Bangalore. 
2 . Government Order No. DPAR 214 SAS 2013 dated 25 -03 -2013 . 
3 . The order dated 21 -05 -2013 of the Hon ble High Court of Karnataka in W . P . Nos . 13779 -780 of 2013 

(GM -RES ). 
4 . Representation dated 23 -05 - 2013 of Shri M .K . Aiyappa , IAS. 
5 . Government Order No. DPAR 214 SAS 2013 dated 17-07-- 2013. 

6 . Representation dated 05 - 11 -2013 of Shri M .K . Aiyappa , IAS . 
Preamble : 

In the letter dated 16 -03 - 2013 read at ( 1) above , the ADGP , Karnataka Lokyukta , Bangalore reported that 
P . Anilkumar and others have filed a private complaint No.55 / 2012 before the Hon ble Lokyukta Special Court , Bangalore City against 
Shri M .K . Aiyappa, IAS and others . In pursuance to the directions of the Hon ble Court , Cr.No. 81 /2012 was registered in Lokayukta 
Police Station . Subsequently , Shri M .K . Aiyappa, IAS was detained by Lokayukta Police on 13 -03 - 2013 and produced before Hon ble 
Court , which remanded Shri M .K . Aiyappa , IAS to judicial custody . The ADGP , Karnataka Lokayukta , Bangalore has also recommended 
to place the officer under suspension and to shift the lien . Since Shri M .K . Aiyappa, IAS remained in police/ judicial custody for more than 
48 hours and deemed to have been suspended from duty w . e.f 13 -03 -2013 u /r 3 (2) of AIS (D & A ) Rules , 1969, in the G .O . read at (2) 
above , Shri M .K . Aiyappa , IAS (KN :2002) was placed under suspension u /r 3 (2 ) of All India Services ( Discipline & Appeal) Rules, 1969 
w .e .f 13 -03- 2013 and continued to be placed under suspension until further orders u /r 3 (3 ) of AIS ( D & A ) Rules, 1969. 

In the order dated 21-05 -2013 read at (3 ) above , the Hon ble High Court of Karnataka, quashed the Order passed by the 
Special Judge for Prevention of Corruption Act dated 20 - 10 -2012 and as well as the PCR No. 55 /2012 against Shri M .K . Aiyappa, IAS . 
In the representation read at (4 ) above , Shri M .K . Aiyappa, IAS has requested to revoke the suspension order and reinstate him to duty . 
in the light of the judgment dated 21 -05 -2013 of the Hon ble High Court of Karnataka in the above said Writ Petition . Accordingly , in the 
G .O . dated 17 -07 - 2013 read at (5 ) above , in exercise of powers conferred by rule 3 (7 ) (c ) of the AIS (D & A ) Rules, 1969, State 
Government revoked the suspension and reinstated Shri M .K . Aiyappa , IAS into service . 

In the representation dated 05 -11- 2013 read at (6 ) above, Shri M .K . Aiyappa , IAS stated that the Hon ble Supreme Court of 
India in its judgment dated 01- 10 -2013 in Criminal Appeal Nos. 1590 - 1591 /2013 @ Special Leave Petition (Criminal) Nos. 6652 
6653 /2013 has upheld the order dated 21-05 - 2013 of the Hon ble High Court of Karnataka and hence requested to regularize the 
suspension period from 13-03- 2013 to 24 -07 -2013 by treating it as on duty and to draw regular pay and allowances for the said period . 

The State Government have examined the matter and hence the following order: 

GOVERNMENT ORDER No. DPAR 214 SAS 2013, BANGALORE , DATED 04th February , 2014 . 

The period spent by Shri M .K . Aiyappa, IAS (KN :2002 ) from the date of placing under suspension by order dated : 
25 -03 -2013 till his reinstatement into service vide order dated 17 -07 -2013 and till he reported for duty on 25 -07 -2013 ( the period from 
13- 03 - 2013 to 24 -07 - 2013 ) is treated as on duty for all purposes as per Rule 5B ( 4 ) of All India Services (Discipline & Appeal) Rules , 
1969 and the officer shall be paid full pay and allowances for the said period as per Rule 5B (3 ) of the said Rules . 

The Pay and allowances for the period from 13 -03 - 2013 to 24 -07 - 2013 in respect of Shri M .K . Aiyappa, IAS shall be drawn 
and disbursed by the DP AR (Accounts - IRLA ). 

By order and in the Name of the Governor of Karnataka 
P .R . 225 

U . H . Narayanaswamy 
Under Secretary to Government 

DP & AR Services-1) 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : ಕೇಂದ್ರ ಸರ್ಕಾರದ ನೇರ ಸೌಲಭ್ಯ ವರ್ಗಾವಣೆಯ ಜಾರಿಗೊಳಿಸುವಿಕೆಗಾಗಿ ರಾಜ್ಯ ಮಟ್ಟದ ಮೇಲ್ವಿಚಾರಣ ಸಮಿತಿ 

(DBT-L Oversight Committee) ಮತ್ತು ಜಿಲ್ಲಾ ಮಟ್ಟದ DBT-L, ಜಾರಿಗೊಳಿಸುವ ಸಮಿತಿ ( District Level 

Committee) Teze, 32370 27 . 
ಓದಲಾಗಿದೆ : 1. ಕಾರ್ಯದರ್ಶಿ , ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮಂತ್ರಾಲಯ , ನವದೆಹಲಿ ಇವರ ದಿನಾಂಕ : 

28 - 05 - 20137 4 .7 . Ugo 7033 : % – 20019 /77 /2012 – . 
2. ಕಾರ್ಯದರ್ಶಿ , ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಮಂತ್ರಾಲಯ, ನವದೆಹಲಿ ಇವರ ದಿನಾಂಕ : 

09 - 09 - 20138 S .L . JO . - 23015 /6 / 2013 — W OU 
3. Wa JWFJJF TEDDodo , Q - Tos feos , 330 OJD Of : 24 -09 - 20130 

53 TEŠ JO 23, : 292 /14 /22983/2013. 


೬೦೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦ , ೨೦೧೪ 


ಭಾಗ ೧ 


ಪ್ರಸ್ತಾವನೆ : 

1. ಮೇಲೆ (1) ಮತ್ತು ( 2) ಗಳಲ್ಲಿ ಓದಲಾದ ಕೇಂದ್ರ ಸರ್ಕಾರದ ದಿನಾಂಕ : 28 - 05 - 2013 ಮತ್ತು 09 - 09 - 2013ರ ಪತ್ರಗಳನ್ನು 
ಉಲ್ಲೇಖಿಸಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಇ - ಆಡಳಿತ ಕೇಂದ್ರ ಇವರು, ಮೇಲೆ ( 3) ರಲ್ಲಿ ಓದಲಾದ ಅವರ ದಿನಾಂಕ : 24 - 09 - 2013ರ ಪತ್ರದ 
ಮೂಲಕ ತಿಳಿಸಿದಂತೆ, ಕೇಂದ್ರ ಸರ್ಕಾರವು ದಿನಾಂಕ : 01 - 06 - 2013 ರಿಂದ ರಾಜ್ಯದ ಮೈಸೂರು ಮತ್ತು ತುಮಕೂರು ಜಿಲ್ಲೆಗಳಲ್ಲಿ ಎಲ್ಪಿಜಿ ಬಳಕೆದಾರರಿಗೆ 
ನೇರ ಹಣಸಂದಾಯ ( Direct Benefit Transfer for LPG( DBTL) ಯೋಜನೆಯನ್ನು ಅನುಷ್ಠಾನಗೊಳಿಸಿದೆ. ಈ ಯೋಜನೆಯನ್ವಯ ಎಲ್‌ಪಿಜಿ 
ಬಳಕೆದಾರರು ಅವರ ಆಧಾರ್ ಸಂಖ್ಯೆಯನ್ನು ಎಲ್‌ಪಿಜಿ ಬಳಕೆದಾರರ ಸಂಖ್ಯೆ ಮತ್ತು ಅವರ ಬ್ಯಾಂಕ್ ಖಾತೆಗೆ ಜೋಡಿಸಿರುತ್ತಾರೋ ಅಂತಹವರಿಗೆ 
ಮಾರುಕಟ್ಟೆಯ ದರದ ಮೇರೆಗೆ ಎಲ್‌ಪಿಜಿ ಸಿಲಿಂಡರ್ ಸರಬರಾಜು ಮಾಡಿದ ನಂತರ ಅವರಿಗೆ ದೊರೆಯಬಹುದಾದ ಸಬ್ಸಿಡಿ ಮೊಬಲಗನ್ನು ನೇರವಾಗಿ 
ಅವರ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗಲಿದೆ. ಈ ಯೋಜನೆಯು ಈ ಕೆಳಕಂಡ ಜಿಲ್ಲೆಗಳಿಗೆ ವಿಸ್ತರಣೆಯಾಗಲಿದೆ : 


ಡಿಬಿಟಿಎಲ್ ಜಿಲ್ಲೆಗಳು 


*)& 


ಜಿಲ್ಲೆ 


ಜಾರಿಗೆ ಬರುವ ದಿನಾಂಕ 


ಧಾರವಾಡ 


01 ಅಕ್ಟೋಬರ್ 2013 


2. ಉಡುಪಿ 


ಉಡುಪಿ 


01 ಅಕ್ಟೋಬರ್ 2013 


3 . 


ಗದಗ್ 


01 ನವೆಂಬರ್ 2013 


ಉತ್ತರ ಕನ್ನಡ 


01 ನವೆಂಬರ್ 2013 


ಹಾವೇರಿ 


01 ಡಿಸೆಂಬರ್ 2013 


ದಾವಣಗೆರೆ 


01 ಡಿಸೆಂಬರ್ 2013 


7 , 


ಬೆಂಗಳೂರು ಸಿಟಿ 


01 ಡಿಸೆಂಬರ್ 2013 


ಬಿಜಾಪುರ 


01 ಡಿಸೆಂಬರ್ 2013 


9 . 


ಕೊಪ್ಪಳ 


01 ಡಿಸೆಂಬರ್ 2013 


9. ಕೊಪ್ಪಳ | 
10. ಬೀದರ್ 


01 ಡಿಸೆಂಬರ್ 2013 


ಕೋಲಾರ 


01 ಜನವರಿ 2014 


12 . 


ಕೊಡಗು 


01 ಜನವರಿ 2014 
01 ಜನವರಿ 2014 


13. 


ಬೆಂಗಳೂರು ಗ್ರಾಮೀಣ 


ಚಿಕ್ಕಬಳ್ಳಾಪುರ 


01 ಜನವರಿ 2014 


01 ಜನವರಿ 2014 


ದಕ್ಷಿಣ ಕನ್ನಡ 
ಬೆಳಗಾಂ 


01 ಜನವರಿ 2014 


01 ಜನವರಿ 2014 


18 . 


01 ಜನವರಿ 2014 


ಚಿಕ್ಕಮಂಗಳೂರು 

ಬಾಗಲಕೋಟೆ 
19. ಗುಲ್ಬರ್ಗಾ 
20. ರಾಮನಗರ 


01 ಜನವರಿ 2014 


01 ಜನವರಿ 2014 


21. 


ಬಳ್ಳಾರಿ 


01 ಜನವರಿ 2014 


22 . 


ಚಾಮರಾಜನಗರ 


01 ಜನವರಿ 2014 


23 . 


ಮಂಡ್ಯ 


01 ಜನವರಿ 2014 


01 ಜನವರಿ 2013 


24 , ತುಮಕೂರು ( ಈಗಾಗಲೇ ಜಾರಿಗೊಳಿಸಲಾಗಿದೆ) 
25 . | ಮೈಸೂರು (ಈಗಾಗಲೇ ಜಾರಿಗೊಳಿಸಲಾಗಿದೆ) 


01 ಜನವರಿ 2013 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦ , ೨೦೧೪ 

೬೦೭ 
2. ಈ ಯೋಜನೆಯ ಅನುಷ್ಠಾನದಲ್ಲಿ ವಿವಿಧ ಪಾಲುದಾರರು (Stockholders ) ಪಾಲ್ಗೊಳ್ಳುವುದರಿಂದ ಯೋಜನೆಯ ಕ್ರಮಬದ್ದ ಅನುಷ್ಠಾನಕ್ಕೆ 
ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಸಮಿತಿಗಳನ್ನು ರಚಿಸುವ ಅವಶ್ಯಕತೆಯಿರುತ್ತದೆಯೆಂದು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಇ - ಆಡಳಿತ ಕೇಂದ್ರ ಇವರು 
ಪ್ರಸ್ತಾಪಿಸಿರುತ್ತಾರೆ. ಅದರಂತೆ ಈ ಕೆಳಕಂಡ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 88 ಇಆಇ 2013, ಬೆಂಗಳೂರು, ದಿನಾಂಕ : 26ನೇ ಅಕ್ಟೋಬರ್ 2013. 

3. ಪ್ರಸ್ತಾವನೆಯಲ್ಲಿ ವಿವರಿಸಿದ ಹಿನ್ನೆಲೆಯಲ್ಲಿ, ಮುಖ್ಯ ಕಾರ್ಯದರ್ಶಿಯವರ ಅಧ್ಯಕ್ಷತೆಯಲ್ಲಿ ಈ ಕೆಳಕಂಡ ಸದಸ್ಯರನ್ನೊಳಗೊಂಡ ರಾಜ್ಯ 
ಮಟ್ಟದ ಮೇಲ್ವಿಚಾರಣಾ ಸಮಿತಿ DBT-L Oversight Committee) ಯನ್ನು ಸರ್ಕಾರ ಈ ಮೂಲಕ ರಚಿಸಿದೆ : 

ರಾಜ್ಯ ಮಟ್ಟದ ಮೇಲ್ವಿಚಾರಣಾ ಸಮಿತಿಯ ರಚನೆ : 
1. ಮುಖ್ಯ ಕಾರ್ಯದರ್ಶಿಯವರು 

ಅಧ್ಯಕ್ಷರು 
2 . ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರು, ಕಂದಾಯ ಇಲಾಖೆ 

ಸದಸ್ಯರು 
3 . ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರು, ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 

ಸದಸ್ಯರು 
4. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರು, ಆರ್ಥಿಕ ಇಲಾಖೆ 

ಸದಸ್ಯರು 
5. ಸರ್ಕಾರದ ಪ್ರಧಾನ ಕಾರ್ಯದರ್ಶಿಯವರು, ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ ಸದಸ್ಯರು 
6. ಸರ್ಕಾರದ ಕಾರ್ಯದರ್ಶಿಯವರು , ಸಿಆಸುಇ ( ಇ - ಆಡಳಿತ) 

ಸದಸ್ಯರು 
7. ಆಯುಕ್ತರು , ಆಹಾರ , ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ 

ಸದಸ್ಯರು 
8. ನಿರ್ದೇಶಕರು , ಜನಗಣತಿ ಇಲಾಖೆ 

ಸದಸ್ಯರು 
9. ಡೆಪ್ಯೂಟಿ ಡೈರೆಕ್ಟರ್ ಜನರಲ್ , ಯುಐಡಿಎಐ, ಪ್ರಾದೇಶಿಕ ಕಛೇರಿ, ಬೆಂಗಳೂರು 

ಸದಸ್ಯರು 
10. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಇ - ಆಡಳಿತ ಕೇಂದ್ರ 

ಸದಸ್ಯರು 
11 . ತೈಲ ಮಾರಾಟ ಕಂಪನಿಗಳ ಪ್ರತಿನಿಧಿಗಳು 

ಸದಸ್ಯರು 
12, ಜನರಲ್ ಮ್ಯಾನೇಜರ್‌ ಸಿಂಡಿಕೇಟ್ ಬ್ಯಾಂಕ್ ಮತ್ತು ಸಂಚಾಲಕರು ಎಸ್‌ಎಲ್‌ಬಿಸಿ 

ಸದಸ್ಯರು 


13 . ತೈಲ ಮಾರಾಟ ಕಂಪನಿಗಳ ರಾಜ್ಯ ಮಟ್ಟದ ಸಮಾಲೋಚಕರು 


ಸಂಚಾಲಕರು 


4. ಮೇಲ್ಕಂಡ ರಾಜ್ಯ ಮಟ್ಟದ ಮೇಲ್ವಿಚಾರಣಾ ಸಮಿತಿ (DBT-L Oversight Committee) ಯು ರಾಜ್ಯ ಮಟ್ಟದಲ್ಲಿ ಈ ಯೋಜನೆಯ 
ಅನುಷ್ಠಾನದ ಮೇಲ್ವಿಚಾರಣೆ ಮತ್ತು ಉಸ್ತುವಾರಿ ( Supervision and monitoring) ಮಾಡತಕ್ಕದ್ದು ಮತ್ತು ಅದರ ಅನುಷ್ಠಾನದಲ್ಲಿ ಉಂಟಾಗುವ 
ಅಡಚಣೆ/ಸಮಸ್ಯೆಗಳನ್ನು ಪರಿಹರಿಸತಕ್ಕದ್ದು ಹಾಗೂ ಈ ಯೋಜನೆಯ ತ್ವರಿತ ಅನುಷ್ಠಾನವಾಗುವಂತೆ ನೋಡಿಕೊಳ್ಳತಕ್ಕದ್ದು. 

5. ಜಿಲ್ಲಾ ಮಟ್ಟದ ಅನುಷ್ಠಾನ ಸಮಿತಿಯ ರಚನೆ : 
1. ಜಿಲ್ಲಾಧಿಕಾರಿಯವರು 

ಅಧ್ಯಕ್ಷರು 
2 . ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ , ಜಿಲ್ಲಾ ಪಂಚಾಯತ್ 

ಸದಸ್ಯರು 
3. ಉಪ ನಿರ್ದೇಶಕರು, ಆಹಾರ ಮತ್ತು ನಾಗರೀಕ ಸರಬರಾಜು ಇಲಾಖೆ | 

ಸದಸ್ಯರು 
4, ಆಯುಕ್ತರು / ಮುಖ್ಯಾಧಿಕಾರಿಯವರು, ನಗರ ಪಾಲಿಕೆ ಮತ್ತು ಪುರಸಭೆಗಳು 

ಸದಸ್ಯರು 
5. ಲೀಡ್ ಬ್ಯಾಂಕ್ ಮ್ಯಾನೇಜರ್ 

ಸದಸ್ಯರು 
6. ತೈಲ ಮಾರಾಟ ಕಂಪನಿಗಳ ಪ್ರತಿನಿಧಿಗಳು 

ಸದಸ್ಯರು 
7. ಸಹಾಯಕ ಆಯುಕ್ತರವರುಗಳು 

ಸದಸ್ಯರು 
8. ಜಿಲ್ಲಾಧಿಕಾರಿಯವರು ನಾಮ ನಿರ್ದೇಶಿಸಬಹುದಾದ ಇತರರು 

ಸದಸ್ಯರು 
9. ತೈಲ ಮಾರಾಟ ಕಂಪನಿಗಳ ಜಿಲ್ಲಾ ಮಟ್ಟದ ಸಮನ್ವಯಕರು 

ಸಂಚಾಲಕರು 
6. ಜಿಲ್ಲಾ/ಸ್ಥಳೀಯ ಮಟ್ಟದಲ್ಲಿ ಈ ಯೋಜನೆಯು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಲು ಅನುವಾಗಲು ವಿವಿಧ ಪಾಲುದಾರರುಗಳ (Various 
stakeholders) ನಡುವೆ ಸರಿಯಾದ ಸಮನ್ವಯ ಇರುವುದನ್ನು ಜಿಲ್ಲಾ ಮಟ್ಟದ ಈ ಸಮಿತಿಯು ನೋಡಿಕೊಳ್ಳತಕ್ಕದ್ದು. 


PR, 230 
SC - 200 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವೈ . ಸುಶೀಲ 

ಪೀಠಾಧಿಕಾರಿ - 1 ( ಪ್ರಭಾರ ), 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ). 


೬೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦, ೨೦೧೪ 

ಭಾಗ ೧ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ : 2013 - 14ನೇ ಸಾಲಿನ ಮುಂದುವರೆದ ಯೋಜನೆಯಾದ ಕರ್ನಾಟಕ ರಾಜ್ಯ ವಿಸೃತ ಜಾಲ ( KSWAN) 

ಯೋಜನೆಯ ಜಾರಿಗೊಳಿಸುವಿಕೆಯಗಾಗಿ ಇ - ಆಡಳಿತ ಕೇಂದ್ರ, ಬೆಂಗಳೂರು ಇದಕ್ಕೆ ಅನುದಾನದ ಬಿಡುಗಡೆ 

ಮಾಡುವ ಬಗ್ಗೆ. 
ಓದಲಾಗಿದೆ : 

1. ದಿನಾಂಕ : 05 - 11 - 2005ರ ಸರ್ಕಾರಿ ಆದೇಶ ಸಂ . ಸಿಆಸುಇ 18 ವಿಮಾಆ 2005, 
2 . ದಿನಾಂಕ : 05 - 09 -2006ರ ಸರ್ಕಾರಿ ಆದೇಶ ಸಂ . ಸಿಆಸುಇ 101 ಕೆಟಿಪಿ 2005, 
3. ದಿನಾಂಕ : 30 - 03 -2007ರ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 40 ಇಜಿವಿ 2005 , 
4 , ದಿನಾಂಕ : 05 -06 - 2007ರ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 33 ಇಆಇ 2007 , 
5. ದಿನಾಂಕ : 05 - 08 - 2008ರ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 52 ಇಆಇ 2008, 
6. ದಿನಾಂಕ : 02 - 05 - 2009ರ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 56 ಇಆಇ 2009, 
7. ದಿನಾಂಕ : 07 - 04 - 2010ರ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 30 ಇಆಇ 2010, 
8. ದಿನಾಂಕ : 25 -03 - 2011ರ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 17 ವಿಮಾಆ 2011, 

ದಿನಾಂಕ : 09 - 04 - 2012ರ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 3 ಯೋಜನೆ 2012 , 
ಆರ್ಥಿಕ ಇಲಾಖೆಯ ದಿನಾಂಕ : 31 -12 - 2012ರ ಸರ್ಕಾರದ ಆದೇಶ ಸಂಖ್ಯೆ : ಎಫ್ಡಿ 146 

ಬಿಆರ್‌ಎಸ್ 2012. 
11 . ದಿನಾಂಕ : 19 - 01 - 2013ರ ಸರ್ಕಾರದ ಆದೇಶ ಸಂ . ಸಿಆಸುಇ 11 ಎಸಿಎ 2012 , 
12. ದಿನಾಂಕ : 29 - 08 - 2013ರ ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 2 ಯೋಜನೆ 2013 , 
13. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಇ - ಆಡಳಿತ ಕೇಂದ್ರ ಇವರ ದಿನಾಂಕ : 23 - 09 - 2013ರ 

ಪತ್ರ ಸಂಖ್ಯೆ : ಸಿಇಜಿ/10 /ಎಸ್‌ಡಬ್ಲೂಎಎನ್/ 2010. 
ಪ್ರಸ್ತಾವನೆ : 

1. ರಾಷ್ಟ್ರೀಯ ಇ - ಆಡಳಿತ ಯೋಜನೆಯಡಿಯಲ್ಲಿ ( NeGP), ಕರ್ನಾಟಕ ರಾಜ್ಯದಲ್ಲಿ , ಕರ್ನಾಟಕ ರಾಜ್ಯ ವಿಸೃತ ಜಾಲ ಯೋಜನೆಯನ್ನು 
ಜಾರಿಗೊಳಿಸುವ ಏಜೆನ್ಸಿ (implementing agency) ಯಾಗಿ ಮೇಲೆ (1) ರಲ್ಲಿ ಓದಲಾದ ದಿನಾಂಕ : 05 -11 - 2005ರ ಸರ್ಕಾರದ ಆದೇಶದನ್ವಯ 
ಇ - ಆಡಳಿತ ಕೇಂದ್ರವನ್ನು ನೇಮಿಸಿ ಆದೇಶಿಸಲಾಗಿರುತ್ತದೆ. 

2 . ಮೇಲೆ ( 2) ರಲ್ಲಿ ಓದಲಾದ ದಿನಾಂಕ : 05 - 09 - 2006ರ ಸರ್ಕಾರದ ಆದೇಶದನ್ವಯ 12ನೇ ಆರ್ಥಿಕ ಆಯೋಗದ ಅನುದಾನವಾಗಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) ಗೆ ಸಂಬಂಧಿಸಿದ SWAN ಯೋಜನೆ ಮತ್ತು ವಿವಿಧ ಇಲಾಖೆಗಳ ಇತರೆ ಯೋಜನೆಗಳನ್ನು 
ಜಾರಿಗೊಳಿಸಲು ಅನುದಾನವನ್ನು ಬಿಡುಗಡೆ ಮಾಡಲು ಆದೇಶಿಸಲಾಗಿರುತ್ತದೆ. ದಿನಾಂಕ : 05 -09 - 2006ರ ಸರ್ಕಾರದ ಸದರಿ ಆದೇಶದ ಪ್ರಕಾರ ಮೇಲೆ 
(3) ರಲ್ಲಿ ಓದಲಾದ ದಿನಾಂಕ : 30 - 03 - 2007ರ ಆದೇಶದನ್ವಯ ಕರ್ನಾಟಕ ರಾಜ್ಯ ವಿಸೃತ ಜಾಲ ( KSWAN) ಯೋಜನೆಗಾಗಿ ರೂ . 17.15 ಕೋಟಿಯ 
ಅನುದಾನವನ್ನು ಇ - ಆಡಳಿತ ಕೇಂದ್ರಕ್ಕೆ ಬಿಡುಗಡೆ ಮಾಡಲಾಗಿದೆ. ಮೇಲೆ (4) ರಲ್ಲಿ ಓದಲಾದ ದಿನಾಂಕ : 05 - 06 - 2007ರ ಸರ್ಕಾರದ ಆದೇಶದನ್ವಯ , 
ಸಿಆಸುಇ ( ಇ - ಆಡಳಿತ) ಗೆ ಸಂಬಂಧಿಸಿದ ವಿವಿಧ ಮುಂದುವರೆದ ಯೋಜನೆಗಳನ್ನು , ಕರ್ನಾಟಕ ರಾಜ್ಯ ವಿಸೃತ ಜಾಲ (KSWAN) ಯೋಜನೆಯೂ 
ಒಳಗೊಂಡಂತೆ, 2007 - 08ನೇ ಸಾಲಿನ ಮುಂದುವರೆದ ಯೋಜನೆಗಳೆಂದು ಪರಿಗಣಿಸಿ ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. ಅದೇ ರೀತಿ 2008 - 09, 
2009 -10, 2010 - 11 , 2011 - 12, 2012 - 13 ಮತ್ತು 2013 -14ನೇ ಸಾಲುಗಳಿಗೆ ಸಂಬಂಧಿಸಿದಂತೆ ಸಿಆಸುಇ ( ಇ - ಆಡಳಿತ) ಗೆ ಸಂಬಂಧಿಸಿದ ವಿವಿಧ 
ಮುಂದುವರೆದ ಯೋಜನೆಗಳನ್ನು , ಕರ್ನಾಟಕ ರಾಜ್ಯ ವಿಸೃತ ಜಾಲ (KSWAN ) ಯೋಜನೆಯೂ ಒಳಗೊಂಡಂತೆ, ಕ್ರಮವಾಗಿ ಮೇಲೆ (5), (6), ( 7), (8), 
(9) ಮತ್ತು (12) ಗಳಲ್ಲಿ ಓದಲಾದ ಸರ್ಕಾರಿ ಆದೇಶಗಳನ್ವಯ ಮುಂದುವರೆದ ಯೋಜನೆಗಳೆಂದು ಪರಿಗಣಿಸಿ ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 
ಮೇಲೆ (10) ರಲ್ಲಿ ಓದಲಾದ ದಿನಾಂಕ : 31 -12 - 2012ರ ಆರ್ಥಿಕ ಇಲಾಖೆಯ ಸರ್ಕಾರಿ ಆದೇಶದನ್ವಯ ಲೆಕ್ಕ ಶೀರ್ಷಿಕೆ 3451 - 00 - 090 - 2 - 04 - 059 
(ಯೋಜನೆ) ಯಡಿಯಲ್ಲಿ ಪೂರಕ ಅಂದಾಜುಯಡಿ ರೂ . 1822 ಲಕ್ಷಗಳ ಹೆಚ್ಚುವರಿ ಅನುದಾನವನ್ನು ಇತರೆ ಯೋಜನೆಗಳೊಂದಿಗೆ, ಕೆಸ್ವಾನ್ 
ಯೋಜನೆಗಾಗಿ ಮಂಜೂರು ಮಾಡಲಾಗಿದೆ. 

ದಿನಾಂಕ 
31 -12 - 2012ರ ಸದರಿ ಆದೇಶದ ಪ್ರಕಾರ ಮೇಲೆ ( 11) ರಲ್ಲಿ ಓದಲಾದ ದಿನಾಂಕ : 19 - 01 - 2013ರ ಆದೇಶದನ್ವಯ , ಕೆಸ್ವಾನ್ ಯೋಜನೆಗಾಗಿ ರೂ . 600 
ಲಕ್ಷಗಳನ್ನು ಇ - ಆಡಳಿತ ಕೇಂದ್ರಕ್ಕೆ ಬಿಡುಗಡೆ ಮಾಡಲು ಮಂಜೂರಾತಿ ನೀಡಲಾಗಿದೆ. 

3. ರಾಷ್ಟ್ರೀಯ ಇ - ಆಡಳಿತ ಯೋಜನೆ ( NeGP ) ಯಡಿಯಲ್ಲಿ ಹೆಚ್ಚುವರಿ ಕೇಂದ್ರ ಸಹಾಯ (Additional Central Assistance) ವಾಗಿ ಕೇಂದ್ರ 
ಸರ್ಕಾರ ದಿನಾಂಕ : 03 -09 -2013ರ ಅದರ ಪತ್ರ ಸಂ . 44(10) ಪಿಎಫ್1/2013 -661ರನ್ವಯ ಕರ್ನಾಟಕ ರಾಜ್ಯ ವಿಸೃತ ಜಾಲ (KSWAN) 
ಯೋಜನೆಗಾಗಿ, ರೂ . 700 ಲಕ್ಷಗಳ ಅನುದಾನ ಪಾವತಿ ಮಾಡಲು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ , ಇ - ಆಡಳಿತ ಕೇಂದ್ರ, ಇವರು ಮೇಲೆ (13) ರಲ್ಲಿ 
ಓದಲಾದ ದಿನಾಂಕ : 23 -09 -2013ರ ಪತ್ರದನ್ವಯ ಕೋರಿರುತ್ತಾರೆ. ಅಂತೆಯೇ ಈ ಕೆಳಗಿನಂತೆ ಆದೇಶಿಸಲಾಗಿದೆ. 

- ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 10 ಎಸಿಎ 2013, ಬೆಂಗಳೂರು, ದಿನಾಂಕ : 10ನೇ ಡಿಸೆಂಬರ್, 2013. 

4. ಪ್ರಸ್ತಾವನೆಯಲ್ಲಿ ವಿವರಿಸಿದ ಹಿನ್ನೆಲೆಯಲ್ಲಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ) ಗೆ ಸಂಬಂಧಿಸಿದ 2013 - 14ನೇ 
ಸಾಲಿನ ಮುಂದುವರೆದ ಯೋಜನೆಯಾದ ಕರ್ನಾಟಕ ರಾಜ್ಯ ವಿಸೃತ ಜಾಲ ಯೋಜನೆ (KSWAN) ಯನ್ನು ಅನುಷ್ಠಾನಗೊಳಿಸಲು ರಾಷ್ಟ್ರೀಯ 
ಇ - ಆಡಳಿತ ಯೋಜನೆ ( NeGP ) ಯಡಿಯಲ್ಲಿ ಹೆಚ್ಚುವರಿ ಕೇಂದ್ರ ಸಹಾಯ ( Additional Central Assistance) ವಾಗಿ ಕೇಂದ್ರ ಸರ್ಕಾರ 


WAN 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦ , ೨೦೧೪ 


೬೦೯ 


ದಿನಾಂಕ : 03- 09 - 2013ರ ಅದರ ಪತ್ರ ಸಂಖ್ಯೆ : 44(10) ಪಿಎಫ್1/2013 -661ರನ್ವಯ ಪಾವತಿ ಮಾಡಲು ಮಂಜೂರಾತಿ ನೀಡಿದ ರೂ . 700 ಲಕ್ಷಗಳ 
( ರೂ . ಏಳುನೂರು ಲಕ್ಷಗಳು ಮಾತ್ರ) ಅನುದಾನವನ್ನು ಇ - ಆಡಳಿತ ಕೇಂದ್ರ, ಬೆಂಗಳೂರು ಇದಕ್ಕೆ ಬಿಡುಗಡೆ ಮಾಡಲು ಈ ಮೂಲಕ ಸರ್ಕಾರದ 
ಮಂಜೂರಾತಿ ನೀಡಿದೆ. 

5. ಸದರಿ ಮೊತ್ತವನ್ನು ಅನುದಾನದ ಬಿಲ್ಲು/ ಸ್ವೀಕರ್ತನ ರಸೀದಿಯಲ್ಲಿ ಡ್ರಾ ಮಾಡಲು ಮತ್ತು ಈ ಬಿಲ್ಲನ್ನು ಸಿಆಸುಇ ( ಇ - ಆಡಳಿತ) ಯ 
ಬಟವಾಡೆ ಅಧಿಕಾರಿಯು ದೃಢೀಕರಿಸಲು ಅನುಮತಿ ನೀಡಿದೆ. 

6 . ಈ ವೆಚ್ಚವನ್ನು ಪ್ರಸಕ್ತ ಸಾಲಿನ ಲೆಕ್ಕ ಶೀರ್ಷಿಕೆ "3451 - 00 - 090 - 2 - 04 - 059 ವಿದ್ಯುನ್ಮಾನ ಆಡಳಿತ ಯೋಜನೆ ಇತರೆ ವೆಚ್ಚಗಳು 
( ಯೋಜನೆ)" ಅಡಿಯಲ್ಲಿ ಆಯವ್ಯಯದಲ್ಲಿ ಲಭ್ಯವಿರುವ ಅನುದಾನದಿಂದ ಭರಿಸತಕ್ಕದ್ದು. 

7, ಆರ್ಥಿಕ ಇಲಾಖೆಯ ದಿನಾಂಕ : 22 - 11 -2013ರ ಟಿಪ್ಪಣಿ ಸಂಖ್ಯೆ : ಆಇ 1046 ವೆಚ್ಚ -12/ 2013ರ ಮೂಲಕ ನೀಡಿದ ಸಹಮತಿಯಂತೆ 
ಆದೇಶವನ್ನು ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR , 233 

ವೈ . ಸುಶೀಲ 
SC - 20 

ಪೀಠಾಧಿಕಾರಿ - 2 , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ಇ - ಆಡಳಿತ). 


ವಿಷಯ : 


ಓದಲಾಗಿದೆ : 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಕರ್ನಾಟಕ ಸರ್ಕಾರ ಸಚಿವಾಲಯ ಗ್ರಂಥಾಲಯದ ವಿಕಾಸ ಸೌಧ ಶಾಖೆಯಲ್ಲಿನ ಮುಖ್ಯ ಗ್ರಂಥಾಧಿಕಾರಿ 
ಹುದ್ದೆಯ ಅವಧಿಯನ್ನು ಮುಂದುವರೆಸುವ ಬಗ್ಗೆ . 
1. ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 530 ಸಅಸೇ 2010, ದಿನಾಂಕ: 15 - 12 - 2010 . 
2 . ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 568 ಸಅಸೇ 2011 , ದಿನಾಂಕ:02 - 03 -2012 . 
3 . ಮುಖ್ಯ ಗ್ರಂಥಾಧಿಕಾರಿ , ಸಚಿವಾಲಯ ಗ್ರಂಥಾಲಯ ( ವಿಕಾಸ ಸೌಧ ಶಾಖೆ), ಇವರ ಟಿಪ್ಪಣಿ ಸಂಖ್ಯೆ: 

ಸಿಆಸುಇ 79 ಸಗ್ರವಿ 2013 , ದಿನಾಂಕ: 07 -10 - 2013 . 


ಪ್ರಸ್ತಾವನೆ : 

ಮೇಲೆ ಕ್ರಮ ಸಂಖ್ಯೆ (1) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಕರ್ನಾಟಕ ಸರ್ಕಾರ ಸಚಿವಾಲಯ ಗ್ರಂಥಾಲಯ ವಿಕಾಸಸೌಧ ಶಾಖೆಯ ಉಪ 
ಗ್ರಂಥಾಧಿಕಾರಿ ಹುದ್ದೆಯನ್ನು ಮುಖ್ಯ ಗ್ರಂಥಾಧಿಕಾರಿ ಹುದ್ದೆಗೆ ಉನ್ನತೀಕರಿಸಿ ತಾತ್ಕಾಲಿಕವಾಗಿ ದಿನಾಂಕ: 15 - 12 - 2010 ರಿಂದ ಒಂದು ವರ್ಷದ ಅವಧಿಗೆ 
ಮುಂದುವರಿಸಲಾಗಿದೆ. ನಂತರ ಮೇಲೆ ಕ್ರಮ ಸಂಖ್ಯೆ ( 2) ರಲ್ಲಿ ಓದಲಾದ ಸರ್ಕಾರದ ಆದೇಶದಲ್ಲಿ ಸದರಿ ಹುದ್ದೆಯನ್ನು ದಿನಾಂಕ: 15 - 12 - 2011 ರಿಂದ 
ಎರಡು ವರ್ಷಗಳ ಅವಧಿಗೆ ಮುಂದುವರಿಸಲಾಗಿದೆ. ಪ್ರಸ್ತುತ ಸಚಿವಾಲಯ ಗ್ರಂಥಾಲಯದಲ್ಲಿ ಸದಸ್ಯರ ಸಂಖ್ಯೆಯಲ್ಲಿ ಮತ್ತು ಗ್ರಂಥಗಳ ಸಂಗ್ರಹದಲ್ಲಿ ಸಾಕಷ್ಟು 
ಹೆಚ್ಚಳವಾಗಿರುವುದರಿಂದ, ಗ್ರಂಥಾಲಯ ಶಾಖೆಯ ಸೇವೆಯಲ್ಲಿಯೂ ಕೂಡ ಗಣನೀಯ ಪ್ರಮಾಣದ ಹೆಚ್ಚಳವಾಗಿದ್ದು, ಸಚಿವಾಲಯ ಗ್ರಂಥಾಲಯದ ವಿಕಾಸ 
ಸೌಧ ಶಾಖೆಯ ಮುಖ್ಯ ಗ್ರಂಥಾಧಿಕಾರಿ ಹುದ್ದೆಯನ್ನು ದಿನಾಂಕ: 15 - 12 - 2013 ರಿಂದ ಎರಡು ವರ್ಷಗಳ ಅವಧಿಗೆ ಮುಂದುವರಿಸಬೇಕೆಂದು ಕೋರಲಾಗಿದೆ . 
ಪ್ರಸ್ತಾವನೆಯನ್ನು ಪರಿಶೀಲಿಸಿದ ಸರ್ಕಾರವು ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 980 ಸಅಸೇ 2013 ಬೆಂಗಳೂರು, ದಿನಾಂಕ: 31ನೇ ಜನವರಿ, 2014 
ಕರ್ನಾಟಕ ಸರ್ಕಾರದ ಸಚಿವಾಲಯ ಗ್ರಂಥಾಲಯದ ( ವಿಕಾಸ ಸೌಧ ಶಾಖೆ) ಯ ಮುಖ್ಯ ಗ್ರಂಥಾಧಿಕಾರಿಯ ಹುದ್ದೆಯನ್ನು ದಿನಾಂಕ: 
15 - 12 - 2013 ರಿಂದ ಎರಡು ವರ್ಷಗಳ ಅವಧಿಗೆ ಮುಂದುವರೆಸಲಾಗಿದೆ. 

ಈ ಆದೇಶವನ್ನು ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್ ಪಿ 96, ದಿನಾಂಕ:10 - 07 -1996 ರಲ್ಲಿ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆರವರಿಗೆ ಪ್ರತ್ಯಾಯೋಜಿಸಲಾಗಿರುವ ಅಧಿಕಾರದ ಅನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಚಂದ್ರಶೇಖರ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR - 234 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ (ಸೇವೆಗಳು - 6 ) 
PERSONNEL AND ADMINISTRATIVE REFORMS SECRETARIAT 
Subject : Constitution of Committee to assess the request of Auxiliary Police Force officers for promotion to IPS as per 

the direction of the Hon ble High Court of Karnataka - reg . 
Read : 1. Government Order No: DPAR 67 SPS 91, dtd : 23 .12.1991 . 

2. Government Order No: DPAR 30 SPS 96, dtd : 18.07.1996 . 
3. Government Order No: DPAR 115 SPS 2010 , dtd: 01.10.2010 . 
4 . Government Order No: DPAR 115 SPS 2010 , dtd: 21. 07 .2011. 
5. Order of the Hon ble CAT, Bangalore Bench , Bangalore in O .A . No: 471/2010 2tc , dtd : 07.12.2011. 
6 . Judgment of Hon ble High Court of Karnataka in W .P . No: 3269/2012 c/w other W .P .s, dtd : 25.04. 2013 . 


& no 


FDF :37 ODZE, TOUJO, Joget no , 9008 


2007 0 


Preamble : 


The main police service in the State of Karnataka is Civil Police, which carries out the maintenance of law and order, 
investigation of crimes and mainly detection and prevention of crime. Apart from the main police , there are other auxiliary police forces 
in the State of Karnataka such as (1 ) Karnataka State Reserve Police (2 ) Armed Reserve and ( 3) Wireless Police. In the recruitment of 
Police Officer through gazetted probationers competitive examination, the persons who have scored more marks are allotted to the main 
police force and the persons who have scored lesser are allotted to Karnataka State Reserve Police and the auxiliary police force. There 
is no direct recruitment to the post of Superintendent of Police in the auxiliary police force , i. e., armed , reserve and wireless . In terms of 
the Indian Police Service (Appointment by Promotion ) Regulations , 1955 (IPS Regulations ), the applicants are entitled to be promoted 
to the cadre of Indian Police Service from the said cadre . As per Regulation 2 ( 1) (i)(ii) of the IPS Regulations , Police service of a State 
means a member of which normally holds charge of a sub -division of a District for the purpose ofpolice administration . The duties and 
responsibilities of a Sub- divisional Police Officer, i. e. Deputy Superintendent of Police are defined and enumerated in the Karnataka 
State Police Manual which include investigation of crime and maintenance of law and order apart from detecting and preventing crime. 
The IPS Regulation provides for promotion of Deputy Superintendent of Police who holds the charge of sub -division of Police 
Administration to the Indian Police Service , if he satisfies the conditions specified in the IPS Regulations . The duties and responsibilities 
of Assistant Commandants of Karnataka State Reserve Police are mainly that they would be in -charge of two or more companies of 
Reserve Police Force and they would be responsible for discipline, control and welfare of the Reserve Police . The Assistant 
Commandant would never carry out the duties and responsibilities of the Deputy Superintendent of Police (Civil) such as investigation of 
crime, maintenance of law and order and other duties . The duties of the Deputy Superintendent of Police ( Armed Reserve ) and the 
Deputy Superintendent of Police (Wireless ) are maintaining the functions of Armed Reserve and Wireless respectively . They also would 
not carry out the functions of the Principal Police Force , Deputy Superintendent of Police (Civil) and they are not in - charge of any sub 
division of a district. 

The State Government issued Government Order No. DPAR 115 SPS 2010 , dated 01. 10 .2010 , read at (3) above, by 
exercising its power under Regulation 2 (1)(J)(ii) of the IPS Regulations declaring that the other police services constituted by the State 
Government viz., Police Wireless , Karnataka State Reserve Police and Karnataka Armed Police and the officers in there auxiliary units 
not below the grade of Dy.Sp. viz ., (i) Deputy Superintendent of Police (Wireless ), (ii) Assistant Commandant (KSRP ) and (iii) Deputy 
Superintendent of Police (Armed ) in these units are equivalent to that of Deputy Superintendent of Police (Civil) i. e., Principal Police 
Service for the purposes of promotion to IPS for the vacancies available for the year 2009 only , subject to their satisfying the conditions 
mentioned in the said Government Order. The officers belonging to main police force preferred Application No.471/2010 before the 
Central Administrative Tribunal, Bangalore Bench , Bangalore challenging the said Government Order on the ground that the said 
equivalence is issued on the basis of a letter to the Hon ble Governor of Karnataka dated 26 .05 .2010 . It is ultravires the provisions of 
Regulation 2 (1 )( J)(ii) of the IPS Regulations . They contended that without recording the reasons , it has equated the Auxiliary Police 
Service to the Principal Police Service by issuing the impugned order which is wholly illegal and arbitrary. Therefore , they sought for 
quashing of the same. In fact, the police officers belonging to the auxiliary services also preferred Application No . 443 /2010 and 41 and 
54/2011 challenging Condition Nos.2 and 3 stipulated in the said Government Order on the ground that they are arbitrary and 
impossible of performance and therefore , the said two conditions are to be struck down. During the pendency of the said applications , 
the Government passed an Order No: DPAR 115 SPS 2010 , dated 21.07 . 2011 read at (4 ) above , withdrawing the Government Order 
dated 01. 10 .2010 . Aggrieved by the said order, O .A . No . 294 /2011 as well as O .A .No . 289 /2011 are preferred before the CAT, 
Bangalore Bench , Bangalore by the police officers belonging to the auxiliary service . 

The State Government contended that the number of vacancies in IPS promotion quota available as on 01.01. 2010 are 
seven . Only five eligible officers of civil services are available for promotion to IPS against vacancies available in the year 2009 . The 
present eligible officers are less than the available vacancies. As per the rules , for seven vacancies , the Government can send names of 
21 eligible officers in the ratio of 1:3 . But only five eligible in civil unit Officers are available who fulfil eligibility criteria for promotion to 
IPS . Therefore , on re -consideration of the entire matter relating to promotion of officers of non - civil police unit to the IPS , the 
Government took a view that the shortage of Civil Police Officers faced by the Government can be covered by including the officers of 
non -civil police units for promotion to IPS as recommended by Dr. P . S. Ramanujam Committee in the year 2000 . Accordingly , the 
Government decided to declare the Auxiliary Police units as equivalent to Principal Police Services , i.e ., Civil Services for the purpose of 
considering them for promotion to IPS along with the officers of the Civil unit. 

Generally, the selection of State Police Service to IPS under the regulations against the IPS promotion quota as made from 
among eligible officers of the Civil Police Service (Principal Police Service ). In the year 1991, Government Order No . DPAR 67, SPS 91 , 
dated 23 . 12 . 1991 , read at (1 ) above , was issued declaring the posts of Dy. S .P (Wireless ), Assistant Commandant, KSRP and Dy. S .P 
(Armed ) as equivalent to Dy .S . P (Civil) to facilitate inclusion of eligible officers of those auxiliary police service units also in the eligibility 
list for promotion to the IPS . Based on the said equivalence, one officer from each KSRP and Wireless Units was considered and 
selected to the IPS under the regulations. Subsequently , after receiving letters from the then D .G and I.G .P of rank of the officers of the 
Civil Police, who confine the selection of officers to Civil Police, the Government issued a Government Order No : DPAR 30 SPS 96 , 
dated 18 .07. 1996 , read at (2) above , and thereafter, selection to IPS have been made only from among eligible officers of Civil Police 
Service . 


27 


FIDTET ODZIE, TO Soado, Jeger no , 9008 


¿ no 


There were representations from officers of auxiliary police units to improve their service conditions such as recruitment 
method, promotion , seniority and also to consider them for inclusion in the eligibility list for promotion to IPS as shown in the year 1991. 
The committee headed by Sri. P .S . Ramanujam , the then A .D .G .P , which was appointed to look in to these requests , submitted its 
report to the Government on 22 .06 .2000 . The said committee report was examined by the Committee constituted for the said purpose 
headed by the Chairmanship of Additional Chief Secretary to the Government and a decision was taken that there was no necessity for 
inclusion of senior officers for being considered for promotion to IPS . However, when the number of eligible officers was less than the 
available vacancies, on re- consideration of the entire matter relating to promotion of officers of non -civil police units of the IPS , the 
Government took a view that the shortage of civil police officers faced by the Government covered by including the officers of non - civil 
police unit as recommended by Dr. P . S . Ramanujam Committee in the year 2000. Accordingly , the Government decided to declare the 
auxiliary police units as equivalent to Principal Police Service, i.e ., Civil Service for the purpose of promotion along with officers of the 
units . Thus, the Government Order dated 01. 10 .2010 came to be issued. But this order dated 01. 10 .2010 was withdrawn in an Order 
dated : 21. 07 .2011 considering the opinion of the Home Department. 

The Central Administrative Tribunal Bangalore Bench in its Order dated : 07 .12. 2011, read at (5 ) above held that there is only 
one police force in Karnataka. Being aggrieved by the said order , several writ petitions were filed before the High Court of Karnataka . 
The Hon ble Court pronounced the judgment on 25.04 .2013 which was received in the Government on 19.07. 2013, read at (6 ) above , in 
which it was ordered , among other things , as follows: 


71 . .. 


( iv) We hereby direct the authorities to constitute a broad based expert committee to resolve these disputes at the earliest. 
(v) After constitution of such committee, the committee shall give sufficient opportunity to the varying fractions and resolve the 

dispute and submit their report to the Government within a period of 6 months from the date of receipt of a copy of this order. 
(vi) On submission of the said report, the Government shall take decision regarding equivalence within 2 months there from . 
(vii) It is made clear the Government decision should contain the reasons either for granting equivalence or refusing to grant 

equivalence so that the aggrieved person could agitate his rights before this Court. 
Accordingly , the Government have decided to constitute a broad based expert committee and hence the following order. 

GOVERNMENT ORDER NO . DPAR 155 SPS 2013, BANGALORE , DATED : 22 . 11 .2013. 
Having regard to the circumstances explained in the preamble, the expert committee with following members is constituted to 
resolve the disputes as directed by the Hon ble High Court of Karnataka in Judgment dated : 25 .04 .2013 in W .P . No: 3269/2012 c/w 
other W . P .s : 
Sri A .R . Infant, IPS (RR -77), DGP (Rtd) 

Chairman 
Sri M . Lakshman ,IPS (SPS-77), IGP (Rtd ) 

Member 
Sri Ashit Mohan Prasad ,IPS (RR -85), ADGP , Intelligence. 

Convener 


The Committee will submit a detailed report to the Government within a period of two months . 

BY ORDER AND IN THE NAME OF THE GOVERNOR OF KARNATAKA 

J. D . Madhuchandra Tejaswi, 
Under Secretary to Government, 

DP & AR (Service S - IV ) 
PERSONNEL AND ADMINISTRATIVE REFORMS SECRETARIAT 


PR -235 


ADDENDUM 


NO .DPAR 203 HGG 2013 Bangalore , dated : 30 - 01 - 2014 
In the guidelines governing the extension of State Hospitality to the visiting dignitaries appended to the Government Order 
No : DPAR 554 HGG 2005 , dt: 22-04 -2006 & Addendum No : DPAR 14 HGG 2010 , dt:31-03-20 1 0 , under the heading when they visit 
the State on official duty State Guests after the words Election Commissioners of other States in India appearing in Sl. No. 24 (v) at para 
3 (a ), the following shall be inserted . 

24 (W ) Vice Chairman and Members of National Disaster Management Authority, 
Government ofIndia, New Delhi. 

BY ORDER AND IN THE NAME OF THE GOVERNOR OF KARNATAKA 

Muniraju , 
PR -236 

Under Secretary to Government, 
SC - 100 

DP & AR (STATE PROTOCOL) 


೬೧೨ 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦, ೨೦೧೪ 

ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ 
ಬೀದರ್‌ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಮತ್ತು ರಾಯಬಾಗ್ ಸಹಕಾರಿ ಸಕ್ಕರೆ ಕಾರ್ಖಾನೆ 
ನಿಯಮಿತಗಳಿಂದ ಎನ್. ಸಿ. ಡಿ. ಸಿ. ಗೆ ಪಾವತಿಸಲು ಬಾಕಿ ಇರುವ ಸಾಲ ಮರುಪಾವತಿಗೆ ಷರತ್ತು ಮತ್ತು 
ನಿಬಂಧನೆಗಳನ್ನು ನಿಗದಿಪಡಿಸುವ ಬಗ್ಗೆ. 


ವಿಷಯ : 


ಓದಲಾಗಿದೆ : 


1) ಸರ್ಕಾರದ ಆದೇಶ ಸಂಖ್ಯೆ : ಸಿಎಂಡಬ್ಲೂ 66 ಸಿಓಎಫ್ 2001 ದಿನಾಂಕ: 31 - 03 - 2011 . 
2) ಸರ್ಕಾರದ ಆದೇಶ ಸಂಖ್ಯೆ: ಸಮಾತೂ 223 ಸಸಕಾ 2002 ದಿನಾಂಕ:26 -2 -2003. 
3) ಸರ್ಕಾರದ ಆದೇಶ ಸಂಖ್ಯೆ ವಾಕೈ 01 ಸಸಕಾ 2011 ದಿನಾಂಕ: 24 -9 -2013 . 
4) ನಿರ್ದೇಶಕರು, ಪಿಂಚಣಿ, ಸಣ್ಣ ಉಳಿತಾಯ ಮತ್ತು ಆಸ್ತಿ ಋಣ ನಿರ್ವಹಣೆ ಇವರ ಪತ್ರ ಸಂಖ್ಯೆ: 

ಆಯನಿ( 1)5 /2010 - 11, ದಿನಾಂಕ: 24 - 10 - 2013. 


ಪ್ರಸ್ತಾವನೆ : 

ಬೀದರ್‌ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ, ರಾಯಬಾಗ್ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಮತ್ತು ಪಾಂಡವಪುರ ಸಹಕಾರಿ ಸಕ್ಕರೆ 
ಕಾರ್ಖಾನೆ ನಿಯಮಿತ ಈ 3 ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಎನ್. ಸಿ. ಡಿ . ಸಿ. ಗೆ ಸುಸ್ತಿಯಾಗಿದ್ದ ಸಾಲವನ್ನು , ಎನ್. ಸಿ. ಡಿ . ಸಿ. ಯು ಪ್ರಸ್ತಾವಿಸಿದ್ದ ಏಕಕಾಲಿಕ 
ತೀರುವಳಿ ಯೋಜನೆಯನ್ವಯ ಪಾವತಿಸಲು ನಿರ್ಧರಿಸಿ ಸರ್ಕಾರವು ಒಟ್ಟು ಮೊತ್ತ ರೂ .4662 .61 ಲಕ್ಷಗಳನ್ನು 3 ಕಂತುಗಳಲ್ಲಿ ಮರುಪಾವತಿಸುವ 
ಷರತ್ತಿನೊಂದಿಗೆ ಮಂಜೂರು ಮಾಡಿ ಮೇಲೆ ಓದಲಾದ (1) ರ ಆದೇಶದ ಮೂಲಕ ಬಿಡುಗಡೆ ಮಾಡಲಾಗಿದೆ. 

ಮೇಲೆ ತಿಳಿಸಿದ 3 ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಪೈಕಿ ಪಾಂಡವಪುರ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತಕ್ಕೆ ಮೇಲೆ ಓದಲಾದ (1) ರ 
ಆದೇಶದ ಮೂಲಕ ಬಿಡುಗಡೆ ಮಾಡಲಾಗಿದ್ದ ಮೊತ್ತಕ್ಕೆ ಹೊಂದಾಣಿಕೆ ವಿವರದೊಂದಿಗೆ ರೂ .17, 48, 73 ,625/- ಗಳನ್ನು ಸಾಲವೆಂದು ಮಂಜೂರು ಮಾಡಿ 
ಅದರ ಮರುಪಾವತಿಗೆ ಸಂಬಂಧಿಸಿದ ಷರತ್ತು ಮತ್ತು ನಿಬಂಧನೆಗಳನ್ನು ಮೇಲೆ ಓದಲಾದ ಕ್ರಮ ಸಂಖ್ಯೆ (2) ಆದೇಶದ ಮೂಲಕ ಹೊರಡಿಸಲಾಗಿರುತ್ತದೆ. 

ಇನ್ನುಳಿದ ಬೀದರ್‌ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಮತ್ತು ರಾಯಬಾಗ್ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಈ 2 ಸಹಕಾರಿ ಸಕ್ಕರೆ 
ಕಾರ್ಖಾನೆಗಳು ಅನುಕ್ರಮವಾಗಿ ಹೊಂದಿರುವ ಸಾಲದ ಮೊತ್ತ ರೂ .1799.05 ಲಕ್ಷಗಳು (ರೂಪಾಯಿ ಒಂದು ಸಾವಿರದ ಏಳು ನೂರ ತೊಂಬತ್ತೊಂಬತ್ತು 
ಲಕ್ಷಗಳು ಮತ್ತು ಐದು ಸಾವಿರ ಮಾತ್ರ) ಮತ್ತು ರೂ .1163.86 ಲಕ್ಷಗಳ (ರೂಪಾಯಿ ಒಂದು ಸಾವಿರದ ಒಂದು ನೂರ ಅರವತ್ತಮೂರು ಲಕ್ಷಗಳು ಮತ್ತು 
ಎಂಬತ್ತಾರು ಸಾವಿರ ಮಾತ್ರ) ಮರುಪಾವತಿಗೆ ಷರತ್ತು ಮತ್ತು ನಿಬಂಧನೆಗಳನ್ನು ನಿಗದಿಪಡಿಸಿ ಮೇಲೆ ಓದಲಾದ (3) ರಲ್ಲಿ ಸರ್ಕಾರವು ಆದೇಶ 
ಹೊರಡಿಸಿರುತ್ತದೆ. 

ಮೇಲೆ ಓದಲಾದ (4)ರಲ್ಲಿ ನಿರ್ದೇಶಕರು, ಪಿಂಚಣಿ, ಸಣ್ಣ ಉಳಿತಾಯ ಮತ್ತು ಆಸ್ತಿ ಋಣ, ಇವರು ಬೀದರ್‌ ಸಹಕಾರಿ ಸಕ್ಕರೆ ಕಾರ್ಖಾನೆಯು 
1994 - 95ನೇ ಸಾಲಿನಿಂದ 1998 - 99ನೇ ಸಾಲಿನವರೆಗೆ ಘಟಕದ ವಿಸ್ತರಣೆಯಿಂದಾಗಿ ನುರಿಸಿದ ಹೆಚ್ಚುವರಿ ಕಬ್ಬಿನ ತೆರಿಗೆ ರೂ .312. 44 ಲಕ್ಷಗಳನ್ನು 
ಪಾವತಿಸಿದ್ದರಿಂದ ಸದರಿ ಮೊತ್ತವನ್ನು ಸರ್ಕಾರವು deferred loan ಎಂದು ಪರಿಗಣಿಸಿ ಬಡ್ಡಿ ರಹಿತ ಸಾಲವೆಂದು ಸರ್ಕಾರದ ಆದೇಶ ಸಂಖ್ಯೆ:ಸಿಐ 25 
ಎಸ್‌ಜಿಎಫ್ 2000, ದಿನಾಂಕ: 25 -1 -2002ರಲ್ಲಿ ಆದೇಶ ಹೊರಡಿಸಿರುವುದರಿಂದ, ಉಲ್ಲೇಖ(3) ರ ಆದೇಶದಲ್ಲಿ ಬೀದರ್‌ ಸಹಕಾರಿ ಸಕ್ಕರೆ ಕಾರ್ಖಾನೆಯು 
ಸರ್ಕಾರಕ್ಕೆ ಮರುಪಾವತಿಸಬೇಕಾಗಿರುವ ಮೊತ್ತ ರೂ .1487 /- ಲಕ್ಷಗಳೆಂದು ತಿದ್ದುಪಡಿ ಮಾಡಿ ಷರತ್ತು ಮತ್ತು ನಿಬಂಧನೆ ಹೊರಡಿಸುವಂತೆ ಕೋರಿರುತ್ತಾರೆ. 

ಆದ್ದರಿಂದ, ಮೇಲೆ ( 3) ರ ಆದೇಶ ದಿನಾಂಕ: 24 - 9 -2013ನ್ನು ಭಾಗಶ: ಮಾರ್ಪಡಿಸಿ ಬೀದರ್‌ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ, 
ಹಳ್ಳಿಖೇಡ್, ಬೀದರ್ ಜಿಲ್ಲೆ ಈ ಸಹಕಾರಿ ಸಕ್ಕರೆ ಕಾರ್ಖಾನೆಗೆ ಎನ್. ಸಿ. ಡಿ. ಸಿ. ಯಿಂದ ಮಂಜೂರು ಮಾಡಲಾಗಿರುವ ರೂ . 1486.61 ಲಕ್ಷಗಳ (ರೂಪಾಯಿ 
ಒಂದು ಸಾವಿರದ ನಾಲ್ಕು ನೂರ ಎಂಬತ್ತಾರು ಲಕ್ಷಗಳು ಮತ್ತು ಅರವತ್ತೊಂದು ಸಾವಿರ ಮಾತ್ರ) ಸಾಲದ ಮರುಪಾವತಿಗೆ ಷರತ್ತು ಮತ್ತು ನಿಬಂಧನೆಗಳನ್ನು 
ವಿಧಿಸಿ ಈ ಕೆಳಗಿನ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ವಾಕ್ಕೆ 91 ಸಸಕಾ 2013 , ಬೆಂಗಳೂರು, ದಿನಾಂಕ: 05 - 02 - 2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ದಿನಾಂಕ: 24 - 9 -2013ರ ಸರ್ಕಾರದ ಆದೇಶ ಸಂಖ್ಯೆ ವಾಕ್ಕೆ 01 ಸಸಕಾ 2013 ಅನ್ನು ಭಾಗಶ: 
ಮಾರ್ಪಡಿಸಿ ಬೀದರ್‌ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ, ಹಳ್ಳಿಖೇಡ್, ಬೀದರ್ ಜಿಲ್ಲೆ ಈ ಕಾರ್ಖಾನೆಗೆ ಎನ್. ಸಿ. ಡಿ . ಸಿ. ಯಿಂದ ಮಂಜೂರು 
ಮಾಡಲಾಗಿರುವ ರೂ . 1486 .61/ - ಲಕ್ಷಗಳ (ರೂಪಾಯಿ ಒಂದು ಸಾವಿರದ ನಾಲ್ಕು ನೂರ ಎಂಬತ್ತಾರು ಲಕ್ಷಗಳು ಮತ್ತು ಅರವತ್ತೊಂದು ಸಾವಿರ ಮಾತ್ರ) 
ಸಾಲವನ್ನು ಮರು ಪಾವತಿ ಮಾಡುವ ಸಲುವಾಗಿ ಷರತ್ತು ಮತ್ತು ನಿಬಂಧನೆಗಳನ್ನು ಈ ಆದೇಶದ ಅನುಬಂಧ (1) ರ ಪ್ರಕಾರ ವಿಧಿಸಲಾಗಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಅನಧಿಕೃತ ಟಿಪ್ಪಣಿ ಸಂಖ್ಯೆ: ಎಫ್‌ಡಿ 313 ವೆಚ್ಚ -2 /2011 ಮತ್ತು ದಿನಾಂಕ:11-09 -2013ರ ಮೂಲಕ 
ನೀಡಿರುವ ಸಹಮತದನ್ವಯ ಹೊರಡಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಟಿ. ಪರಮೇಶ್ವರಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ (ಸಹಕಾರಿ ಸಕ್ಕರೆ). 


2007 0 


FIDTET ODZIE, TO Soado, Jeger no , 9008 


ena 


ANNEXURE -I 
Annexure to the G . O . No. CI 91 COF 2013 dated 05 -02- 2014 

Essential details of Loans sanctioned vide Government Orders 
No . CMW 66 COF 2001 dated 31-03- 2001 and CI 25 SGF 2000 dated 25 -1- 2002 . 

LOANS AND ADVANCES BY STATE GOVERNMENT 
1. Sanctioning Authority 

Government of Karnataka 
2. Sanction (G .O .No. and date ) 

1) No CMW 66 COF 2001 dated 31. 03.2001 

2 ) No . Cl 25 SGF 2000 dated 25 .01. 2002. 
3 . To whom sanctioned 

Bidar Sahakari Sakkare Karkhane Niyamitha , 

Hallikhed , Bidar District. 
4 . Amount sanctioned 

* 1799.05 (Rupees one thousand seven hundred ninety nine lakhs and 
( in words and figures ) 

five thousand only ) 
4A . Amount. treated as deferred loan 

312 .44 ( three hundred and twelve lakhs and forty four thousand only ) 
| 5 . Sanction valid upto 

Not applicable 
6 . Purpose of the Loan 

Settlement of overdues to N . C . D .C . 
7 . Payable in cash or adjustment 

Cash / cheque 
8 . Plan or Non -plan 

Plan 
9 . Head of Account to which the loan is debitable 6860 -04 - 101-0 -12- 395 
10 . Progressive amount of loan sanctioned to date 

Amount 

G .O .No. and date 
in the financial year. 

( in lakhs) 
1) No. CI 66 COF 2001 dated 31:03 .2001 

1799 . 05 
2) No .Cl 25 SGF 2000 Dated 25 .1.2002 

312.44 (-) 


11 . Period of Loan 
12. Moratorium towards repayment, if any 
13. Date and year from which repayment is to 

commence 


Total 

1486 .61 
10 years 

- Nil - 
Repayment shall be from the next Financial Year i.e ., 1. 4 .2001 
for G .O . dated 31. 3 .2001, 1. 4 .2002 
for G .O . dated 27 .6 .2001 and 
G .O . dated 25 .9 .2001 and 1.4 .2003 
for G . O . dated 3. 4. 2002 . 
By cheque or DD 


16 % 


4 % 


By Cash or DD 


- - - 


14 . Mode of repayment 
15 . Rate of Interest 
a ) Effective ( if installment received on or before 

due date) 
b ) Normal rate (if installment not received on or 

before due date ) 
c ) Penal rate of interest (on overdue installment 

for the period of default ) 
d ) Mode of recovery of interest 
16 . Adjustment of overdue loans, if any 
17 . Authority who countersigns the payee s receipt 
18 . Authority who maintains loan ledger and watches 

recovery 
19. Authority responsible for reconciliation and 

monitoring of loan 
20 . Authority to whom utilisation certificates are to be 

given 
21. Authority who should furnish estimate of recovery 

of loan and interest for inclusion in the budget 
estimates 


Commissioner for Cane Development and Director of Sugar, Bangalore 
Commissioner for Cane Development and Director of Sugar, Bangalore 


Commissioner for Cane Development and Director of Sugar, Bangalore 


Commissioner for Cane Development and Director of Sugar, Bangalore 


Commissioner for Cane Development and Director of Sugar, Bangalore 


T . Parameswarappa, 
Under Secretary to Government 
Commerce and Industries Department 

(Co -operative Sugar) 


PR - 249 


೬೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦ , ೨೦೧೪ 

ಭಾಗ ೧ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ವಿಷಯ : ರಾಜ್ಯ ಮಟ್ಟದ ಜಂಟಿ ಸಮಾಲೋಚನಾ ಸಮಿತಿಯನ್ನು ಪುನರ್ ರಚಿಸುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ: ಜಿಎಡಿ 7 ಡಿಎಸ್‌ಡಬ್ಲೂ 69, ದಿ: 19 -10 -1972 

2) ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 215 ಎಲ್ಎಂಎಕ್ಸ್ 86, ದಿ:20 - 10- 1990 
3) ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 667 ಎಲ್ಎಂಎಕ್ಸ್ 98 , ದಿ: 22 -10 -1999 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 1 ಈಸಪ 2010, ದಿ : 26 - 8 - 2010 
5) ಅಧ್ಯಕ್ಷರು , ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ, ಬೆಂಗಳೂರು ಇವರ ಪತ್ರ ಸಂಖ್ಯೆ: ಜಿಇಎ /945 / 

2013 -14, ದಿನಾಂಕ: 5 -12 - 2013 . 
ಪ್ರಸ್ತಾವನೆ : 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1), ( 2 ) ಮತ್ತು ( 3) ರ ಆದೇಶಗಳ ಅನುಸಾರ ರಾಜ್ಯ ಮಟ್ಟದ ಜಂಟಿ ಸಮಾಲೋಚನಾ ಸಮಿತಿಯನ್ನು 
ರಚಿಸುವ ಬಗ್ಗೆ ನಿಯಮಗಳನ್ನು ರಚಿಸಲಾಗಿದ್ದು, ಅದರಂತೆ ರಾಜ್ಯ ಮಟ್ಟದ ಜಂಟಿ ಸಮಾಲೋಚನಾ ಸಮಿತಿಯನ್ನು ಕಾಲಕಾಲಕ್ಕೆ ಎರಡು ವರ್ಷಗಳ 
ಅವಧಿಗೆ ಪುನರ್ ರಚಿಸಲಾಗುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ ( 4) ರಲ್ಲಿ ಓದಲಾದ ಆದೇಶದಲ್ಲಿ ರಾಜ್ಯ ಮಟ್ಟದ ಜಂಟಿ ಸಮಾಲೋಚನಾ ಸಮಿತಿಯನ್ನು ರಚಿಸಲಾಗಿದ್ದು, 
ಇದರ ಎರಡೂ ವರ್ಷದ ಅವಧಿಯು ದಿನಾಂಕ:27 -8 - 2012 ಕ್ಕೆ ಮುಕ್ತಾಯಗೊಂಡಿರುತ್ತದೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ (5) ರ ಪತ್ರದಲ್ಲಿ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ, ಬೆಂಗಳೂರು ಇವರು ರಾಜ್ಯ ಮಟ್ಟದ 
ಜಂಟಿ ಸಮಾಲೋಚನಾ ಸಮಿತಿಯನ್ನು ಎರಡು ವರ್ಷಕ್ಕೆ ಪುನರ್ ರಚಿಸುವಂತೆ ಸರ್ಕಾರವನ್ನು ಕೋರಿರುತ್ತಾರೆ. ಪ್ರಸ್ತಾವನೆ ಪರಿಶೀಲಿಸಿ ಈ ಕೆಳಗಿನಂತೆ 
ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 19 ಈಸಪ 2013 , ಬೆಂಗಳೂರು, ದಿನಾಂಕ: 17ನೇ ಡಿಸೆಂಬರ್ 2013 | 
ಸರ್ಕಾರದ ವಿವಿಧ ಇಲಾಖೆಗಳ ಪ್ರಧಾನ ಕಾರ್ಯದರ್ಶಿ /ಕಾರ್ಯದರ್ಶಿ ಮತ್ತು ಸಂಘದ ಪ್ರತಿನಿಧಿಗಳನ್ನೊಳಗೊಂಡ ರಾಜ್ಯಮಟ್ಟದ ಜಂಟಿ 
ಸಮಾಲೋಚನಾ ಸಮಿತಿಯನ್ನು ಸರ್ಕಾರವು ಈ ಕೆಳಕಂಡಂತೆ ಪುನರ್ ರಚಿಸಿದೆ. 

ಸರ್ಕಾರದ ಪ್ರತಿನಿಧಿಗಳು 
1) ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ 

ಅಧ್ಯಕ್ಷರು 
2) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಸಿಆಸುಇ 

ಸದಸ್ಯರು 
3) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ | 

ಸದಸ್ಯರು 
ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಕಾನೂನು ಇಲಾಖೆ 

ಸದಸ್ಯರು 
5) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ 

ಸದಸ್ಯರು 
( ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ) 
6) ಸರ್ಕಾರದ ಪ್ರಧಾನ ಕಾರ್ಯದರ್ಶಿ , ಮಹಿಳಾ ಮತ್ತು ಮಕ್ಕಳ 
ಅಭಿವೃದ್ಧಿ ಇಲಾಖೆ 

ಸದಸ್ಯರು 
7) ಸರ್ಕಾರದ ಕಾರ್ಯದರ್ಶಿ , ಸಿಆಸುಇ ( ಆಡಳಿತ ಸುಧಾರಣೆ) 

ಸದಸ್ಯರು 
ನೌಕರರು ಸಂಘದ ಪ್ರತಿನಿಧಿಗಳು 


ಹೆಸರು ಮತ್ತು ಕಛೇರಿ 


ಇಲಾಖೆ 


ಸಮಿತಿಯಲ್ಲಿನ 
ಪದನಾಮ 


ಸಂಖ್ಯೆ 


ಸದಸ್ಯರು 


2 


. 


ಶ್ರೀ ಎಲ್ ಬೈರಪ್ಪ 
ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, 
ಬೆಂಗಳೂರು 
ಶ್ರೀ ಬಿ. ಎಂ . ಪಟೇಲ್ ಪಾಂಡು 
ಪ್ರಧಾನ ಕಾರ್ಯದರ್ಶಿ , ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ 
ಸಂಘ, ಬೆಂಗಳೂರು 
ಶ್ರೀ ಜಿ. ಎಂ . ಸಣ್ಣಮುದ್ದಯ್ಯ , 
ಗೌರವಾಧ್ಯಕ್ಷರು , ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ , 
ಬೆಂಗಳೂರು 
ಶ್ರೀ ಯೋಗಾನಂದ, 
ಖಜಾಂಚಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, 
ಬೆಂಗಳೂರು 


ಅಧೀನ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರದ 
ಸಚಿವಾಲಯ , ಜಲಸಂಪನ್ಮೂಲ ಇಲಾಖೆ, 
ವಿಕಾಸಸೌಧ, ಬೆಂಗಳೂರು 
ಪ್ರಥಮ ದರ್ಜೆ ಸಹಾಯಕರು ವಾಣಿಜ್ಯ ಮತ್ತು 
ಕೈಗಾರಿಕೆ ನಿರ್ದೇಶನಾಲಯ , ಖನಿಜ ಭವನ, 
ಬೆಂಗಳೂರು 
ಚುನಾವಣಾ ಶಿರಸ್ತೇದಾರ್‌ ಜಿಲ್ಲಾಧಿಕಾರಿಗಳ 
ಕಛೇರಿ ತುಮಕೂರು ಜಿಲ್ಲೆ 


ಸದಸ್ಯರು 


ಸದಸ್ಯರು 


ಸದಸ್ಯರು 


ಅಧೀಕ್ಷಕರು, ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯ, 
ಅರಮನೆ ರಸ್ತೆ, ಬೆಂಗಳೂರು 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦ , ೨೦೧೪ 


೬೧೫ 


ಹೆಸರು ಮತ್ತು ಕಛೇರಿ 


ಇಲಾಖೆ 


ಸಮಿತಿಯಲ್ಲಿನ 
ಪದನಾಮ 


ಸಂಖ್ಯೆ 


8 


ಶ್ರೀ ಬಸವರಾಜ ಗುರಿಕಾರ, 

ಶಿಕ್ಷಣ ಇಲಾಖೆ 

ಸದಸ್ಯರು 
ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, 
ಗಾಂಧಿನಗರ , ಬೆಂಗಳೂರು 
ಶ್ರೀ ಎಸ್. ಶಿವಣ್ಣ , 

ಕಂದಾಯ ಇಲಾಖೆ 

| ಸದಸ್ಯರು 
ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕಂದಾಯ ಇಲಾಖಾ ನೌಕರರ | 
ಸಂಘ, ಜಿಲ್ಲಾಧಿಕಾರಿಗಳ ಕಛೇರಿ ಆವರಣ , ಬೆಂಗಳೂರು ನಗರ 
ಜಿಲ್ಲೆ, ಬೆಂಗಳೂರು 
ಶ್ರೀ ಬಿ . ಎಂ . ನಟರಾಜ್ , ಅಧ್ಯಕ್ಷರು , ಕರ್ನಾಟಕ ರಾಜ್ಯ ಸರ್ಕಾರಿ | ಲೋಕೋಪಯೋಗಿ ಇಲಾಖೆ 

ಸದಸ್ಯರು 
ಗ್ರೂಪ್ ಡಿ ನೌಕರರ ಸಂಘ, ಬೆಂಗಳೂರು 
ಶ್ರೀ ತಿಮ್ಮಯ್ಯ , ಅಧ್ಯಕ್ಷರು 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ | | ಸದಸ್ಯರು 
ಕರ್ನಾಟಕ ರಾಜ್ಯ ಸರ್ಕಾರಿ ವಾಹನ ಚಾಲಕರ ಕೇಂದ್ರ ಸಂಘ, 
ಕೆ.ಕೆ. ಗೆಸ್ಟ್ ಹೌಸ್ ಆವರಣ , ಹೈಗೌಂಡ್ ಬೆಂಗಳೂರು. 
ಶ್ರೀ ಹೆಚ್.ಕೆ. ರಾಮು, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ | ಆಹಾರ ಶಿರಸ್ತೇದಾರ್ ಆಹಾರ ಮತ್ತು ನಾಗರಿಕ | ಸದಸ್ಯರು 
ನೌಕರರ ಸಂಘ, ಜಿಲ್ಲಾ ಶಾಖೆ, ಮೈಸೂರು 

ಸರಬರಾಜು ಇಲಾಖೆ, ಮೈಸೂರು 
ಶ್ರೀ ಜಗದೀಶ್, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ | ಲೋಕೋಪಯೋಗಿ ಇಲಾಖೆ, ಚಿತ್ರದುರ್ಗ ಸದಸ್ಯರು 
ಸಂಘ, ಜಿಲ್ಲಾ ಶಾಖೆ, ಚಿತ್ರದುರ್ಗ 
ಶ್ರೀ ಹೆಚ್. ರಾಜಕುಮಾರ್, ಅಧೀನ ಕಾರ್ಯದರ್ಶಿ 

ಕರ್ನಾಟಕ ಸರ್ಕಾರದ ಸಚಿವಾಲಯ 

ಸದಸ್ಯರು 
ಸಂಸದೀಯ ವ್ಯವಹಾರಗಳು ಹಾಗೂ ಶಾಸನ ರಚನಾ ಇಲಾಖೆ 
ವಿಧಾನ ಸೌಧ, ಬೆಂಗಳೂರು 
ಶ್ರೀಮತಿ ಜೆ. ಆರ್. ಅನ್ನಪೂರ್ಣ 

ಕರ್ನಾಟಕ ಸರ್ಕಾರದ ಸಚಿವಾಲಯ 

ಲಯ 

| | ಸದಸ್ಯರು 
ಅಧೀನ ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ ಬಹುಮಹಡಿಗಳ 
ಕಟ್ಟಡ, ಬೆಂಗಳೂರು 


11 | 


12 


2. ಜಂಟಿ ಸಮಾಲೋಚನಾ ಸಮಿತಿಯ ಅಧ್ಯಕ್ಷರು, ಸಮಿತಿಯ ಮೊದಲನೆಯ ಸಭೆಯಲ್ಲಿ ಸದಸ್ಯರೊಡನೆ ಸಮಾಲೋಚಿಸಿ ಸದಸ್ಯರಲೊಬ್ಬರನ್ನು 
ಸದಸ್ಯ ಕಾರ್ಯದರ್ಶಿಯನ್ನಾಗಿ ನೇಮಿಸುವರು. 


3 . ದಿನಾಂಕ:19 - 10 - 1972ರ ಸರ್ಕಾರದ ಆದೇಶದ ಸಂಖ್ಯೆ : ಜಿಎಡಿ 7 ಡಿಎಸ್‌ಡಬ್ಲೂ 69 ಇದರ ನಿಯಮ 7 ( ಬಿ) ಅನುಸಾರ ಈ ಆದೇಶ 
ಹೊರಡಿಸಿದ ದಿನಾಂಕದಿಂದ ಜಂಟಿ ಸಮಾಲೋಚನಾ ಸಮಿತಿಯು ಎರಡು (2) ವರ್ಷಗಳ ಅವಧಿಯವರೆಗೆ ಕಾರ್ಯನಿರ್ವಹಿಸಲಿದೆ. 


4, ಸಮಿತಿಯ ವ್ಯವಹಾರಗಳನ್ನು ದಿನಾಂಕ: 19 - 10 - 1972 ರ ಸರ್ಕಾರದ ಆದೇಶ ಸಂಖ್ಯೆ : ಜಿಎಡಿ 7 ಡಿಎಸ್‌ಡಬ್ಲೂ 69 ಮತ್ತು ತದನಂತರದ 
ತಿದ್ದುಪಡಿಗಳಿಗನುಗುಣವಾಗಿ ನಡೆಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಪಿ. ನಾರಾಯಣ, 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, 
PR - 237 

( ಆಸು -ಕಾರ್ಯಾಧ್ಯಯನ) 


ವಿಷಯ : 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ಶ್ರೀ ಎಂ .ಆರ್‌. ಹೆಗಡೆ, ರಾಜ್ಯಪಾಲರ ಕಾನೂನು ಸಲಹೆಗಾರರು, ರಾಜ್ಯಪಾಲರ ಸಚಿವಾಲಯ, ಇವರ ಗುತ್ತಿಗೆ 
ಆಧಾರದ ನೇಮಕಾತಿಯನ್ನು ವಿಸ್ತರಿಸುವ ಬಗ್ಗೆ . 
ಕರ್ನಾಟಕ ರಾಜ್ಯಪಾಲರ ಕಾರ್ಯದರ್ಶಿ , ರಾಜಭವನ, ಬೆಂಗಳೂರು ರವರ ಅ.ಸ. ಪತ್ರ ಸಂಖ್ಯೆ: 
GS 77 EST 2011 , ದಿನಾಂಕ : 05 - 09 -2013 


ಓದಲಾಗಿದೆ: 


ಪ್ರಸ್ತಾವನೆ : 


ಮೇಲೆ ಓದಲಾದ ಪತ್ರದಲ್ಲಿ, ಆಗ್ಗಿಂದಾಗ್ಗೆ ಘನತೆವೆತ್ತ ರಾಜ್ಯಪಾಲರ ಪರಿಗಣನೆಗೆ ಬರುವ ವಿಷಯಗಳ ಕುರಿತು ಸೂಕ್ತವಾದ ಕಾನೂನು 
ಪರಿಶೀಲನೆಗಾಗಿ ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 25 ಪಿಆರ್‌ಬಿ 2017, ದಿನಾಂಕ: 06 - 09 - 2011ರಲ್ಲಿ ಶ್ರೀ ಎಂ . ಆರ್. ಹೆಗಡೆ, ಹಿಂದಿನ ಕಾನೂನು 
ಕಾರ್ಯದರ್ಶಿ ಮತ್ತು ಹಿಂದಿನ ಚುನಾವಣಾ ಆಯುಕ್ತರು, ಇವರನ್ನು ಗುತ್ತಿಗೆ ಆಧಾರದ ಮೇಲೆ ಎರಡು ವರ್ಷಗಳ ಅವಧಿಗೆ ಕಾನೂನು ಸಲಹೆಗಾರರಾಗಿ 


೬೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦, ೨೦೧೪ 

ಭಾಗ ೧ 
ನೇಮಿಸಲಾಗಿದ್ದು, ಸದರಿ ಗುತ್ತಿಗೆ ಆಧಾರದ ನೇಮಕಾತಿಯ ಅವಧಿಯು ದಿನಾಂಕ: 05 - 09 -2013ರಂದು ಮುಕ್ತಾಯಗೊಂಡಿರುವುದರಿಂದ, ಇವರ 
ನೇಮಕಾತಿಯ ಅವಧಿಯನ್ನು 6 ತಿಂಗಳವರೆಗೆ ವಿಸ್ತರಿಸುವಂತೆ ಘನತೆವೆತ್ತ ರಾಜ್ಯಪಾಲರ ಸಚಿವಾಲಯವುಕೋರಿದೆ. 

ಶ್ರೀ ಎಂ .ಆರ್‌. ಹೆಗಡೆ , ರಾಜ್ಯಪಾಲರ ಕಾನೂನು ಸಲಹೆಗಾರರು, ಇವರ ಗುತ್ತಿಗೆ ಆಧಾರದ ನೇಮಕಾತಿಯನ್ನು 6 ತಿಂಗಳ ಅವಧಿಗೆ ವಿಸ್ತರಿಸುವ 
ಬಗ್ಗೆ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಲಾಗಿದೆ. 

ಆದೇಶ ಸಂಖ್ಯೆ: ಸಿಆಸುಇ 22 ಪಿಆರ್‌ಬಿ 2013, ಬೆಂಗಳೂರು, ದಿನಾಂಕ: 23ನೇ ಡಿಸೆಂಬರ್ 2013 | 
ಶ್ರೀ ಎಂ . ಆರ್‌. ಹೆಗಡೆ, ಕರ್ನಾಟಕ ರಾಜ್ಯಪಾಲರ ಸಚಿವಾಲಯ ಸೇವೆಯಲ್ಲಿ ತಾತ್ಕಾಲಿಕವಾಗಿ ವೇತನ ಶ್ರೇಣಿ ರಹಿತ ರಾಜ್ಯಪಾಲರ ಕಾನೂನು 
ಸಲಹೆಗಾರರ ಹುದ್ದೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಇವರ ಗುತ್ತಿಗೆ ಆಧಾರದ ನೇಮಕಾತಿಯ ಅವಧಿಯನ್ನು ದಿನಾಂಕ: 06 - 09 - 2013ರಿಂದ 
ಪೂರ್ವಾನ್ವಯವಾಗುವಂತೆ ದಿನಾಂಕ: 06 - 03 -2014ರವರೆಗೆ 6 ತಿಂಗಳ ಅವಧಿಗೆ ಮುಂದುವರೆಸಿ ಆದೇಶಿಸಲಾಗಿದೆ. 

ಇವರ ಹಿಂದಿನ ಗುತ್ತಿಗೆ ಆಧಾರದ ನೇಮಕಾತಿಯು ಸರ್ಕಾರದ ಆದೇಶದಲ್ಲಿರುವ ಸೇವಾ ಷರತ್ತು ಹಾಗೂ ನಿಬಂಧನೆಗಳಲ್ಲಿ ಯಾವುದೇ 
ಬದಲಾವಣೆಗಳಿರುವುದಿಲ್ಲ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶೈಲಜಾ ಡಿ. ಬೋರ್ಕರ್, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಆಸು ಇಲಾಖೆ ( ರಾಜಕೀಯ) 


PR 238 


ಸಹಕಾರ ಸಚಿವಾಲಯ 
ವಿಷಯ : ರಾಯಬಾಗ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ, ರಾಯಬಾಗ, ಬೆಳಗಾವಿ ಜಿಲ್ಲೆ ಇದರ ವಿಶೇಷಾಧಿಕಾರಿಯ 

ಅವಧಿಯನ್ನು ಕಾರ್ಖಾನೆಯ ಗುತ್ತಿಗೆ ಅವಧಿ ಮುಗಿಯುವವರೆಗೆ ಅಂದರೆ ದಿನಾಂಕ: 30 -09 -2038ರವರೆಗೆ 

ವಿಸ್ತರಿಸುವ ಬಗ್ಗೆ 
ಉಲ್ಲೇಖ : 1. ಸರ್ಕಾರದ ಆದೇಶ ಸಂಖ್ಯೆ : ಸಇ 87 12 ಸಸಕಾ 2011, ದಿನಾಂಕ : 25 - 07 - 2011 

2. ವಿಶೇಷಾಧಿಕಾರಿ, ರಾಯಬಾಗ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ, ರಾಯಬಾಗ ರವರ ಪತ್ರ ಸಂಖ್ಯೆ: 

ರಾಸಸಕಾನಿ - ವರದಿ - 2012 - 13 - 236 , ದಿನಾಂಕ: 04 - 05 - 2012 
3. ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು ರವರ ಪತ್ರ ಸಂಖ್ಯೆ: ಡಿಎಸ್‌ಕೆ / ಇಎಸ್‌ಟಿಎಸ್ / 

37 /2002 - 03 , ದಿನಾಂಕ: 18 - 08 - 2012 
ಪ್ರಸ್ತಾವನೆ : 

ಮೇಲೆ ಓದಲಾದ (1) ರ ಸರ್ಕಾರದ ಆದೇಶದಲ್ಲಿ ರಾಯಬಾಗ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ, ಬೆಳಗಾವಿ ಜಿಲ್ಲೆ ಇದರ 
ವಿಶೇಷಾಧಿಕಾರಿಯ ಅವಧಿಯನ್ನು ದಿನಾಂಕ: 30 - 06 - 2012ರವರೆಗೆ ವಿಸ್ತರಿಸಿ ಆದೇಶಿಸಲಾಗಿತ್ತು . 

ಗೌರವಾನ್ವಿತ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ದಾಖಲಾಗಿರುವ ರಿಟ್ ಅರ್ಜಿ ಸಂಖ್ಯೆ: 8772 - 8776 /2011 (ಎಸ್ - ಆರ್‌ಇಎಸ್) ರಲ್ಲಿ 
ನ್ಯಾಯಾಲಯವು ದಿನಾಂಕ: 25 - 05 - 2011ರ ಆದೇಶದ ಮೇರೆಗೆ ಇನ್ನು ಒಂದು ವರ್ಷದ ಅವಧಿಗೆ ವಿಶೇಷಾಧಿಕಾರಿಯ ಅವಧಿಯನ್ನು ವಿಸ್ತರಿಸುವುದು 
ಸೂಕ್ತವೆಂದು ದಿನಾಂಕ: 01 - 07 - 2012ರಿಂದ 30 - 06 - 2013ರವರೆಗೆ ವಿಸ್ತರಿಸುವ ಕುರಿತು ದಿನಾಂಕ: 27 - 04 -2012ರಂದು ವಿಶೇಷಾಧಿಕಾರಿಯ ಸಭೆಯಲ್ಲಿ 
ಕೈಗೊಂಡ ತೀರ್ಮಾನದಂತೆ ಓದಲಾದ ( 2)ರಲ್ಲಿ ದಿನಾಂಕ: 04 - 05 - 2012ರ ಪತ್ರದ ಮೂಲಕ ಪ್ರಸ್ತಾವೆಯನ್ನು ಕಾರ್ಖಾನೆಯ ವಿಶೇಷಾಧಿಕಾರಿಯವರು 
ಸಲ್ಲಿಸಿರುತ್ತಾರೆ. 

ಆಯುಕ್ತರು, ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶಕರು, ಬೆಂಗಳೂರು ಅವರ ದಿನಾಂಕ: 18 - 08 - 2012ರ ಪತ್ರದಲ್ಲಿ ಕಾರ್ಖಾನೆಯ 
ವಿಶೇಷಾಧಿಕಾರಿಯ ಅವಧಿಯನ್ನು ಮುಂದುವರೆಸಿ ದಿನಾಂಕ: 30 - 09 - 2038ರವರೆಗೆ ವಿಸ್ತರಿಸಲು ಶಿಫಾರಸ್ಸು ಮಾಡಿರುತ್ತಾರೆ. 

ಪ್ರಸ್ತಾವವನ್ನು ಪರಿಶೀಲಿಸಲಾಗಿ, ರಾಯಬಾಗ ಸಹಕಾರ ಸಕ್ಕರೆ ಕಾರ್ಖಾನೆಯ ವಿಶೇಷಾಧಿಕಾರಿಯ ಅವಧಿಯನ್ನು ದೀರ್ಘಕಾಲದವರೆಗೆ ಅಂದರೆ 
ದಿನಾಂಕ: 30 - 09 - 2038 ರವರೆಗೆ ಈ ಕೆಳಕಂಡ ಕಾರಣಗಳಿಂದ ವಿಸ್ತರಿಸುವ ಅಗತ್ಯತೆ ಇದೆಯೆಂದು ಮನಗಂಡಿದೆ. 

ಉಚ್ಚ ನ್ಯಾಯಾಲಯದ ರಿಟ್ ಪಿಟಿಷನ್ ಸಂಖ್ಯೆ: 8772 - 8776 /2001 ಇದರಡಿ ಸದರಿ ಕಾರ್ಖಾನೆಯ ವಿಶೇಷಾಧಿಕಾರಿಯ ಅವಧಿಯನ್ನು 
ವಿಸ್ತರಿಸುವ ಬಗ್ಗೆ ರಾಜ್ಯ ಸರ್ಕಾರ ಪರಿಶೀಲಿಸಬೇಕೆಂದು ಆದೇಶಿಸಿರುತ್ತಾರೆ. 

ಕಾರ್ಖಾನೆಯು 2004 -05ನೇ ಸಾಲಿನಿಂದ ಸ್ಥಗಿತಗೊಂಡಿದ್ದರಿಂದ 30 ವರ್ಷಗಳ ಅವಧಿಗೆ ಲೀಸಿಗೆ ನೀಡಿದ್ದು ಮತ್ತೆ ಆಡಳಿತ ಮಂಡಳಿ ರಚನೆ 
ಮಾಡುವುದರಿಂದ ಕಾರ್ಖಾನೆಯು ಅಭದ್ರತೆಗೆ ತಲುಪುತ್ತದೆ. 

ಈ ಹಿಂದೆ ಶ್ರೀರಾಮ ಸಹಕಾರ ಸಕ್ಕರೆ ಕಾರ್ಖಾನೆಯ ವಿಶೇಷಾಧಿಕಾರಿಯ ಅವಧಿಯನ್ನು ಸಹ 22 ವರ್ಷಗಳ ದೀರ್ಘ ಅವಧಿಗೆ ಮುಂದುವರೆಸಿ 
ಆದೇಶಿಸಿದೆ. 


ಕಾ 


ಕರಿ 


1005 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦ , ೨೦೧೪ 

೬೧೭ 
ಆಯುಕ್ತರು, ಕಬ್ಬು ಅಭಿವೃದ್ಧಿ ಹಾಗೂ ಸಕ್ಕರೆ ನಿರ್ದೇಶಕರು, ದಿನಾಂಕ: 18 -08- 2012ರ ಪತ್ರದಲ್ಲಿ ವಿಶೇಷಾಧಿಕಾರಿಯ ಅವಧಿಯನ್ನು ದಿನಾಂಕ: 
30 - 09 - 2038ರವರೆಗೆ ವಿಸ್ತರಿಸಲು ಮಾಡಿರುವ ಶಿಫಾರಸ್ಸು ಕಾರ್ಖಾನೆಯ ಅಭಿವೃದ್ಧಿಗೆ ಪೂರಕ ವಾತಾವರಣ ಸೃಷ್ಟಿಸಲು ಸಹಕಾರಿಯಾಗುವುದು ಎಂದು 
ಮನಗಂಡಿದೆ. 

ಕಾರ್ಖಾನೆಗೆ ವಿಶೇಷಾಧಿಕಾರಿಯನ್ನು ನೇಮಿಸಿದ ನಂತರ ಕಾರ್ಖಾನೆಯ ಶಾಸನಬದ್ದ ಬಾಕಿಗಳನ್ನು ಪಾವತಿಸುವುದರ ಜೊತೆಗೆ ರೈತರ ಮತ್ತು 
ಕಾರ್ಮಿಕರ ಹಿತಾಸಕ್ತಿಯನ್ನು ಕಾಪಾಡುತ್ತಿರುವುದನ್ನು ಗಮನಿಸಿದೆ. 

1997ನೇ ಸಂವಿಧಾನ ತಿದ್ದುಪಡಿ ಜಾರಿಗೊಳಿಸುವ ಸಂದರ್ಭದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 121ನ್ನು 
ಉಳಿಸಿಕೊಳ್ಳುವ ಅಥವಾ ಕೈಬಿಡುವ ಅಂತಿಮ ತೀರ್ಮಾನವನ್ನು ಸರ್ಕಾರವು ಇನ್ನೂ ತೆಗೆದುಕೊಂಡಿರುವುದಿಲ್ಲ. 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 121ರ ಅಡಿ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಪ್ರಸ್ತುತ ಸನ್ನಿವೇಶದಲ್ಲಿ 
ರಾಯಬಾಗ ಸಹಕಾರ ಸಕ್ಕರೆ ಕಾರ್ಖಾನೆಗೆ ವಿಶೇಷಾಧಿಕಾರಿಯನ್ನು ದೀರ್ಘ ಕಾಲದ ಅವಧಿಗೆ ನೇಮಿಸುವ ಅಗತ್ಯತೆ ಇದೆಯೆಂದು ಮನಗಂಡಿದೆ. 

ಆದುದರಿಂದ, ಮೇಲ್ಕಂಡ ಅಂಶಗಳ ಹಿನ್ನೆಲೆಯಲ್ಲಿ, ಕಾರ್ಖಾನೆಯ ರೈತ ಸದಸ್ಯರುಗಳ, ಕಾರ್ಮಿಕರ ಮತ್ತು ಕಾರ್ಖಾನೆಯ ಭವಿಷ್ಯದ ದೃಷ್ಟಿಯಿಂದ 
ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 121ರ ಅಡಿ ರಾಯಬಾಗ ಸಹಕಾರ ಸಕ್ಕರೆ ಕಾರ್ಖಾನೆ, ಬೆಳಗಾವಿ ಇದರ ವಿಶೇಷಾಧಿಕಾರಿಯ 
ಅವಧಿಯನ್ನು ದಿನಾಂಕ: 01- 07 - 2012ರಿಂದ ಜಾರಿಗೆ ಬರುವಂತೆ ಕಾರ್ಖಾನೆಯ ಗುತ್ತಿಗೆ ಅವಧಿಯು ಮುಗಿಯುವವರೆಗೆ ಅಂದರೆ, ದಿನಾಂಕ: 
30 - 09 - 2038ರವರೆಗೆ ವಿಸ್ತರಿಸಲು ಕೆಳಕಂಡ ಆದೇಶ ಹೊರಡಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ : ಸಿಒ 16 ಸಸಕಾ 2012 , ಬೆಂಗಳೂರು, ದಿನಾಂಕ: 15ನೇ ನವೆಂಬರ್, 2012 
. ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, ರಾಯಬಾಗ ಸಹಕಾರಿ ಸಕ್ಕರೆ ಕಾರ್ಖಾನೆಯ ರೈತ ಸದಸ್ಯರುಗಳ ಮತ್ತು ಕಾರ್ಮಿಕರ 
ಹಿತದೃಷ್ಟಿ ಹಾಗೂ ಕಾರ್ಖಾನೆಯ ಭವಿಷ್ಯದ ದೃಷ್ಟಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 121ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಪ್ರಕರಣ 31(1) ಅನ್ನು ಸಡಿಲಿಸಿ ಸದರಿ ಸಂಘದ ವಿಶೇಷಾಧಿಕಾರಿಯ ಅವಧಿಯನ್ನು ದಿನಾಂಕ: 01 -07 - 2012ರಿಂದ ಜಾರಿಗೆ 
ಬರುವಂತೆ ದಿನಾಂಕ: 30 - 09 - 2038ರವರೆಗೆ ಅಥವಾ ಚುನಾವಣೆ ನಡೆಸುವ ದಿನಾಂಕ ಇದರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ವಿಸ್ತರಿಸಿದೆ. 

ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 31(1) ರ ಉಪಬಂಧಕ್ಕೆ ಮಾಡಿದ ಈ ಮಾರ್ಪಾಡು ದಿನಾಂಕ: 30 - 09 
2038ರವರೆಗೆ ಜಾರಿಯಲ್ಲಿರತಕ್ಕದ್ದು. ಈ ಅವಧಿ ಮುಗಿದ ನಂತರ ಈ ಆದೇಶದ ಮಾರ್ಪಾಡಿಗೆ ಮೊದಲು ಜಾರಿಯಲ್ಲಿದ್ದಂತೆ ಸದರಿ ಪ್ರಕರಣ 31(1) ರ 
ಉಪಬಂಧಗಳು ಪುನಃ ಜಾರಿಗೆ ಬರತಕ್ಕದ್ದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


PR 239 
SC 25 


ಜಿ. ಎಸ್. ರಮಣರೆಡ್ಡಿ , 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ , 

ಸಹಕಾರ ಇಲಾಖೆ 

ಸಹಕಾರ ಸಚಿವಾಲಯ 
ವಿಷಯ : 2013 - 14ನೇ ಸಾಲಿನಲ್ಲಿ ಲ್ಯಾಂಪ್ ಸಹಕಾರ ಸಂಘಗಳಿಗೆ ಅನುದಾನವನ್ನು ಮಂಜೂರು ಮಾಡುವ ಬಗ್ಗೆ 
ಓದಲಾಗಿದೆ : 1, ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ: ಓಟಿಎಸ್ - 2/ ಲ್ಯಾಂಪ್/ 76/2013 - 14 , ದಿನಾಂಕ: 

24 - 09 -2013 
2. ಸರ್ಕಾರದ ಆದೇಶ ಸಂಖ್ಯೆ: ಸಇ 104 ಸಂಮಾಸ 2013 , ದಿನಾಂಕ: 11- 10 - 2013 


3 . ಸರ್ಕಾರದ ಆದೇಶ ಸಂಖ್ಯೆ: ಎಫ್‌ಡಿ 1 ಟಿಎಫ್ ಪಿ 2017 , ದಿನಾಂಕ : 16 - 11 - 2013 


4. ಸರ್ಕಾರದ ಆದೇಶ ಸಂಖ್ಯೆ : ಸಇ 104 ಸಂಮಾಸ 2013, ದಿನಾಂಕ: 21- 12 - 2013 
5. ಸಹಕಾರ ಸಂಘಗಳ ನಿಬಂಧಕರ ಪತ್ರ ಸಂಖ್ಯೆ : ಓಟಿಎಸ್ - 2/ ಲ್ಯಾಂಪ್ 76/2013 -14 , ದಿನಾಂಕ: 

19 -12 - 2013 ಹಾಗೂ ದಿನಾಂಕ : 20 - 01 - 2014 


ಪ್ರಸ್ತಾವನೆ : 

- ಮೇಲೆ ಓದಲಾದ (1) ರ ಪತ್ರದಲ್ಲಿ ಸಹಕಾರ ಸಂಘಗಳ ನಿಬಂಧಕರು ಇವರು ಸಲ್ಲಿಸಿರುವ ಪ್ರಸ್ತಾವೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, 
ಸರ್ಕಾರದ ಆದೇಶ ಸಂಖ್ಯೆ: ಸಇ 72 ಆಂಆಸ ( ಎ) 2013, ದಿನಾಂಕ: 07 - 08 - 2013ರನ್ವಯ ರಾಜ್ಯ ಯೋಜನೆಯಡಿಯಲ್ಲಿ 2013- 14ನೇ ಸಾಲಿನಲ್ಲಿ 
ಲ್ಯಾಂಪ್ಸ್ ಸಹಕಾರ ಸಂಘಗಳಿಗೆ ಮಾರುಕಟ್ಟೆ ಮೂಲಭೂತ ಸೌಕರ್ಯಗಳ ಸ್ಥಾಪನೆಗಾಗಿ 423 ಗಿರಿಜನ ಉಪ ಯೋಜನೆಯಡಿ ಲೆಕ್ಕ ಶೀರ್ಷಿಕೆ 2425 - 00 
108 -0 - 39ರ ಅಡಿಯಲ್ಲಿ ರೂ . 25.00 ಲಕ್ಷಗಳ ಆಯವ್ಯಯ ಅವಕಾಶವನ್ನು ಕಲ್ಪಿಸಲಾಗಿದೆ. 

ಈ ಪೈಕಿ ಮೇಲೆ ಓದಲಾದ ( 2) ರ ಆದೇಶದಲ್ಲಿ ಅರ್ಹ ನಾಲ್ಕು ಲ್ಯಾಂಪ್ ಸಹಕಾರ ಸಂಘಗಳಿಗೆ ಮೊದಲನೆ ಹಾಗೂ ಎರಡನೇ ಕಂತಿನಲ್ಲಿ 
ರೂ . 12 .50 ಲಕ್ಷಗಳನ್ನು ಬಿಡುಗಡೆಗೊಳಿಸಲಾಗಿರುತ್ತದೆ. 


೬೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦, ೨೦೧೪ 


ಭಾಗ ೧ 


ಮೇಲೆ ಓದಲಾದ (3) ರ ಆರ್ಥಿಕ ಇಲಾಖೆಯ ಆದೇಶದಂತೆ ಯೋಜನೆಯ ವಾರ್ಷಿಕ ಒಟ್ಟು ಅವಕಾಶದ ಶೇಕಡಾ 75ರಷ್ಟು ಬಿಡುಗಡೆ ಮಾಡಲು 
ಸರ್ಕಾರದ ಇಲಾಖಾ ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರದತ್ತವಾಗಿರುವ ಅಧಿಕಾರದನ್ವಯ ಮೇಲೆ ಓದಲಾದ (4) ರ ಆದೇಶದ ಮೂಲಕ ಮೂರನೇ ಕಂತಿನಲ್ಲಿ 
ನಾಲ್ಕು ಅರ್ಹ ಲ್ಯಾಂಪ್ ಸಹಕಾರ ಸಂಘಗಳಿಗೆ ರೂ . 6.25 ಲಕ್ಷಗಳನ್ನು ಬಿಡುಗಡೆಗೊಳಿಸಿ ಆದೇಶಿಸಿದೆ. 

ಮೇಲೆ ಓದಲಾದ (5)ರ ಸಹಕಾರ ಸಂಘಗಳ ನಿಬಂಧಕರ ದಿನಾಂಕ: 20- 01- 2014ರ ಪ್ರಸ್ತಾವೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ 
ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಇ 104 ಸಂಮಾಸ 2013 , ಬೆಂಗಳೂರು ದಿನಾಂಕ: 05ನೇ ಫೆಬ್ರವರಿ, 2014 
ರಾಜ್ಯ ಯೋಜನೆಯಡಿಯಲ್ಲಿ 2013 - 14ನೇ ಸಾಲಿನಲ್ಲಿ ಲ್ಯಾಂಪ್ ಸಹಕಾರ ಸಂಘಗಳಿಗೆ ಮಾರುಕಟ್ಟೆ ಮೂಲಭೂತ ಸೌಕರ್ಯಗಳ ಸ್ಥಾಪನೆಗಾಗಿ 
ಗಿರಿಜನ ಉಪ ಯೋಜನೆಯಡಿ ಲೆಕ್ಕ ಶೀರ್ಷಿಕೆ 2425 - 00 -108 - 0 - 39 - 423ರ ಅಡಿಯಲ್ಲಿ ರೂ . 25.00 ಲಕ್ಷಗಳ ಆಯವ್ಯಯ ಅವಕಾಶವನ್ನು ಕಲ್ಪಿಸಿದ್ದು , 
ಇದರಲ್ಲಿ ಮೊದಲನೇ , ಎರಡನೇ ಹಾಗೂ ಮೂರನೇ ಕಂತಿನಲ್ಲಿ ಅರ್ಹ ನಾಲ್ಕು ಲ್ಯಾಂಪ್ಸ್ ಸಹಕಾರ ಸಂಘಗಳಿಗೆ ಒಟ್ಟು ರೂ . 18. 75 ಲಕ್ಷ (ಹದಿನೆಂಟು 
ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗಳು ಮಾತ್ರ) ಗಳನ್ನು ಈಗಾಗಲೇ ಬಿಡುಗಡೆಗೊಳಿಸಲಾಗಿದ್ದು, ನಾಲ್ಕನೇ ಹಾಗೂ ಕೊನೆಯ ಕಂತಿನ ಹಣ ರೂ . 6.25 
ಲಕ್ಷ ( ಆರು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗಳು ಮಾತ್ರ) ಗಳನ್ನು ನಾಲ್ಕು ಲ್ಯಾಂಪ್ಸ್ ಸಹಕಾರ ಸಂಘಗಳಿಗೆ ಕೆಲವು ಷರತ್ತಿಗಳಿಗೊಳಪಟ್ಟು 
ಬಿಡುಗಡೆಗೊಳಿಸಿ ಆದೇಶಿಸಿದೆ. 


ನಾಲ್ಕನೆ ಹಾಗೂ ಕೊನೆಯ ಕಂತಿನಲ್ಲಿ 
ಕ್ರಮ 
ಲ್ಯಾಂಪ್ ಸಹಕಾರ ಸಂಘಗಳ ಹೆಸರು 

ಬಿಡುಗಡೆಗೊಳಿಸಿದ ಮೊತ್ತ 
ಸಂಖ್ಯೆ 

( ರೂ ಲಕ್ಷಗಳಲ್ಲಿ ) 
ಗಿರಿಜನ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ, ಮೂಡಿಗೆರೆ, 

0.75 
ಚಿಕ್ಕಮಗಳೂರು ಜಿಲ್ಲೆ 
ಗಿರಿಜನ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ, ಕೊಪ್ಪ, 

2 . 00 
ಚಿಕ್ಕಮಗಳೂರು ಜಿಲ್ಲೆ 
ವನಶ್ರೀ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘ ನಿಯಮಿತ, ಹಳಿಯಾಳ, 

1.75 

1 . 75 
ಉತ್ತರ ಕನ್ನಡ ಜಿಲ್ಲೆ 
4 , ಗುಂಡ್ಲುಪೇಟೆ ತಾಲ್ಲೂಕು ಗಿರಿಜನ ದೊಡ್ಡ ಪ್ರಮಾಣದ ವಿವಿಧೋದ್ದೇಶ ಸಹಕಾರ ಸಂಘ 

1.75 

1. 75 
ನಿಯಮಿತ, ಗುಂಡ್ಲುಪೇಟೆ, ಚಾಮರಾಜನಗರ ಜಿಲ್ಲೆ 

ಒಟ್ಟು - 

6. 25 
ಷರತ್ತುಗಳು : 
1. ಈ ಅನುದಾನ ವೆಚ್ಚವನ್ನು 2013 -14ನೇ ಸಾಲಿನ ಲೆಕ್ಕ ಶೀರ್ಷಿಕೆ 2425 - 00 -108 - 0 - 39 -423 ಗಿರಿಜನ ಉಪಯೋಜನೆ ( ಯೋ ) 

ಇದರಡಿಯಲ್ಲಿ ಭರಿಸತಕ್ಕದ್ದು. 
2. ಕರ್ನಾಟಕ ರಾಜ್ಯ ಲ್ಯಾಂಪ್ಸ್ ಸಹಕಾರ ಮಹಾಮಂಡಳ ನಿ., ಮೈಸೂರು ಇವರು ಯೋಜನೆಯಲ್ಲಿ ಪಡೆದ ಹಣವನ್ನು ಯೋಜನೆಯ 

ಪ್ರಗತಿಗನುಗುಣವಾಗಿ ಲ್ಯಾಂಪ್ಸ್ ಸಹಕಾರ ಸಂಘಗಳಿಗೆ ಬಿಡುಗಡೆ ಮಾಡುವುದು. 
3. ದಿನಾಂಕ: 26 - 08 - 2013ರ ರಾಜ್ಯಮಟ್ಟದ ಉನ್ನತಾಧಿಕಾರ ಸಮಿತಿಯಲ್ಲಿ ಅನುಮೋದನೆ ಪಡೆದಿರುವ ಪ್ರತಿಯನ್ನು ಒದಗಿಸುವುದು ಮತ್ತು 

ಲ್ಯಾಂಪ್ಸ್ ಸಹಕಾರ ಸಂಘಗಳು ಈ ಯೋಜನೆಯಲ್ಲಿ ಬಿಡುಗಡೆಯಾದ ಹಣವನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ 

ಅಧಿನಿಯಮ 1999 ಮತ್ತು 2000ನ್ನು ಪಾಲಿಸಿ ಕಾಮಗಾರಿಗಳನ್ನು ನಿರ್ವಹಿಸುವುದು. 
4, ಸಹಕಾರ ಸಂಘಗಳ ನಿಬಂಧಕರು ಲ್ಯಾಂಪ್ ಸಹಕಾರ ಸಂಘಗಳು ಮಾಡುವ ವೆಚ್ಚವನ್ನು ನಿಯತಕಾಲಿಕವಾಗಿ ಪರಾಮರ್ಶೆ ಮಾಡತಕ್ಕದ್ದು. 

ಮತ್ತು ಅನುದಾನದ ವಿನಿಯೋಗದ ಬಗ್ಗೆ ಪ್ರಮಾಣ ಪತ್ರವನ್ನು ಪಡೆದು ಮಹಾಲೇಖಪಾಲರಿಗೆ ಮತ್ತು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 
5. ಮಂಜೂರು ಮಾಡಿದ ಅನುದಾನ ರೂ . 6.25 ಲಕ್ಷ ( ಆರು ಲಕ್ಷ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಮಾತ್ರ) ಗಳನ್ನು ಸಹಕಾರ 

ಸಂಘಗಳ ಜಂಟಿ ನಿಬಂಧಕರು, ಮೈಸೂರು ಪ್ರಾಂತ , ಮೈಸೂರು ಇವರು ಕರ್ನಾಟಕ ರಾಜ್ಯ ಲ್ಯಾಂಪ್ಸ್ ಸಹಕಾರ ಮಹಾಮಂಡಳದಿಂದ 
ಸ್ವೀಕೃತಿಯನ್ನು ಪಡೆದು ಮೇಲು ರುಜು ಮಾಡಿ ಖಜಾನೆಯಿಂದ ಹಣವನ್ನು ಡ್ರಾ ಮಾಡಿ ಮಹಾಮಂಡಳಕ್ಕೆ ಪಾವತಿಸಲು ಸಹಕಾರ ಸಂಘಗಳ 
ಉಪ ನಿಬಂಧಕರು, ಚಿಕ್ಕಮಗಳೂರು, ಉತ್ತರ ಕನ್ನಡ ಹಾಗೂ ಚಾಮರಾಜನಗರ ಜಿಲ್ಲೆ ಇವರಿಗೆ ಅಧಿಕಾರ ನೀಡಿದೆ. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 32 ವೆಚ್ಚ - 2/2014 , ದಿನಾಂಕ: 29 -01 - 2014ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್ .ಎಸ್ . ನಾಗರಾಜಯ್ಯ , 
PR 240 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ , 
SC 50 | 

ಸಹಕಾರ ಇಲಾಖೆ 


ಭಾಗ ೧ 


೬೧೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಏಪ್ರಿಲ್ ೧೦, ೨೦೧೪ 

ಸಹಕಾರ ಸಚಿವಾಲಯ 
ವಿಷಯ 

2013 -14ನೇ ಸಾಲಿನ ಸಹಕಾರ ಇಲಾಖೆಯ ಮುಂದುವರೆದ ಯೋಜನೆಗಳಡಿಯಲ್ಲಿ ಆರ್ಥಿಕವಾಗಿ 
ದುರ್ಬಲವಾಗಿರುವ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ನೀಡುವ ಯೋಜನೆ ಯಲ್ಲಿ ( ಷೇರು 

ಬಂಡವಾಳ ರೂಪದಲ್ಲಿ) ಸರ್ಕಾರದ ಮಂಜೂರಾತಿಗಾಗಿ ಸಲ್ಲಿಸಿರುವ ಪ್ರಸ್ತಾವನೆ ಬಗ್ಗೆ 
ಓದಲಾಗಿದೆ : 1, ಸಹಕಾರ ಸಂಘಗಳ ಅಪರ ನಿಬಂಧಕರ ( ಬಳಕೆ ಮತ್ತು ಮಾರಾಟ) ಪತ್ರ ಸಂಖ್ಯೆ : ಆರ್‌ಸಿಎಸ್ / 

ಎಂಕೆಟಿ - 2/7/2013 -14, ದಿನಾಂಕ: 11 - 07 - 2013, ದಿನಾಂಕ: 17 - 08 - 2013 ಹಾಗೂ 

ದಿನಾಂಕ: 22 - 11 - 2013 
2. ಸರ್ಕಾರದ ಆದೇಶ ಸಂಖ್ಯೆ: ಸಇ 73 ಸಂಮಾಸ 2013, ದಿನಾಂಕ: 22 - 08 - 2013 


ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ - 1, ಟಿಎಫ್‌ಪಿ 2013, ದಿನಾಂಕ : 16 -11 - 2013 


ಸರ್ಕಾರದ ಆದೇಶ ಸಂಖ್ಯೆ: ಸಇ 73 ಸಂಮಾಸ 2013, ದಿನಾಂಕ : 21- 12 - 2013 
ಸಹಕಾರ ಸಂಘಗಳ ಅಪರ ನಿಬಂಧಕರು (ಬಳಕೆ ಮತ್ತು ಮಾರಾಟ) ಇವರ ಪತ್ರ ಸಂಖ್ಯೆ: 

ಆರ್‌ಸಿಎಸ್/ಎಂಕೆಟಿ- 2/07/2013 -14 , ದಿನಾಂಕ: 17 - 01 - 2014 
ಪ್ರಸ್ತಾವನೆ: 

ಮೇಲೆ ಓದಲಾದ (1) ಮತ್ತು (4) ರ ಅಪರ ನಿಬಂಧಕರು ( ಬಳಕೆ ಮತ್ತು ಮಾರಾಟ ) ಇವರ ದಿನಾಂಕ: 11- 07 -2013, ದಿನಾಂಕ: 
17 - 08 - 2013, ದಿನಾಂಕ: 22 -11- 2013 ಹಾಗೂ 17 - 01 - 2014ರ ಪತ್ರಗಳಲ್ಲಿ ಕೋರಲಾದ ಪ್ರಸ್ತಾವೆಯನ್ನು ಪರಿಶೀಲಿಸಿ, 2013 - 14ನೇ ಸಾಲಿಗೆ ಸಹಕಾರ 
ಇಲಾಖೆಯ ಮುಂದುವರೆದ ಯೋಜನೆಯಡಿಯಲ್ಲಿ ಆರ್ಥಿಕವಾಗಿ ದುರ್ಬಲವಾಗಿರುವ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ನೀಡುವ ಯೋಜನೆ ” 
( ಷೇರು ಬಂಡವಾಳ ರೂಪದಲ್ಲಿ) ಯಲ್ಲಿ ಅರ್ಹ ಸಹಕಾರ ಸಂಘಗಳಿಗೆ ಷೇರು ಬಂಡವಾಳದ ನೆರವನ್ನು ನೀಡುವುದಕ್ಕಾಗಿ ಲೆಕ್ಕ ಶೀರ್ಷಿಕೆ 4425 - 00 - 108 
0 -57 - 100 ರಡಿಯಲ್ಲಿ ಆಯವ್ಯಯದಲ್ಲಿ ರೂ . 40.00 ಲಕ್ಷಗಳ ಅನುದಾನ ಲಭ್ಯವಿದ್ದು, ಈ ಪೈಕಿ ಮೇಲೆ ಓದಲಾದ ( 2) ರ ಸರ್ಕಾರದ ಆದೇಶ ದಿನಾಂಕ: 
22 - 08 -2013ರ ಮೂಲಕ ರೂ . 20 .00 ಲಕ್ಷಗಳನ್ನು ಮೊದಲನೇ ಹಾಗೂ ಎರಡನೇ ಕಂತಾಗಿ ನಾಲ್ಕು ಅರ್ಹ ತಾಲ್ಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ 
ಸಹಕಾರ ಸಂಘಗಳಿಗೆ ಬಿಡುಗಡೆಗೊಳಿಸಿ ಆದೇಶಿಸಲಾಗಿದೆ. 

ಆರ್ಥಿಕ ಇಲಾಖೆಯ ಆದೇಶದಂತೆ ಯೋಜನೆಯ ವಾರ್ಷಿಕ ಒಟ್ಟು ಅವಕಾಶದ ಶೇಕಡಾ 75ರಷ್ಟು ಬಿಡುಗಡೆ ಮಾಡಲು ಸರ್ಕಾರದ ಇಲಾಖಾ 
ಪ್ರಧಾನ ಕಾರ್ಯದರ್ಶಿಗಳಿಗೆ ಪ್ರದತ್ತವಾಗಿರುವ ಅಧಿಕಾರದನ್ವಯ ಮೇಲೆ ಓದಲಾದ ( 3) ರ ಆದೇಶದ ಮೂಲಕ ಮೂರನೇ ಕಂತಿನಲ್ಲಿ ನಾಲ್ಕು ಅರ್ಹ 
ತಾಲ್ಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘಗಳಿಗೆ 10. 00 ಲಕ್ಷಗಳನ್ನು ಬಿಡುಗಡೆಗೊಳಿಸಿ ಆದೇಶಿಸಿದೆ. 

ಮೇಲೆ ಓದಲಾದ (5) ರ ಸಹಕಾರ ಸಂಘಗಳ ಅಪರ ನಿಬಂಧಕರು, ( ಬಳಕೆ ಮತ್ತು ಮಾರಾಟ ) ಇವರ ದಿನಾಂಕ: 07 - 01 - 2014ರ 
ಪ್ರಸ್ತಾವೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಸಇ 73 ಸಂಮಾಸ 2013 , ಬೆಂಗಳೂರು ದಿನಾಂಕ: 12ನೇ ಫೆಬ್ರವರಿ, 2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ 2013 -14ನೇ ಸಾಲಿನ ಆಯ -ವ್ಯಯದಲ್ಲಿ ಸಹಕಾರ ಇಲಾಖೆಯ ಮುಂದುವರೆದ 
ಯೋಜನೆಗಳಡಿಯಲ್ಲಿ ಆರ್ಥಿಕವಾಗಿ ದುರ್ಬಲವಾಗಿರುವ ಮಾರಾಟ , ಗ್ರಾಹಕರ ಮತ್ತು ಸಂಸ್ಕರಣಾ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ನೀಡುವ 
(ಷೇರು ಬಂಡವಾಳ ರೂಪದಲ್ಲಿ) ಯೋಜನೆಯಡಿ ನಾಲ್ಕು ಅರ್ಹ ತಾಲ್ಲೂಕು ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘಗಳಿಗೆ ನಾಲ್ಕನೇ ಹಾಗೂ 
ಕೊನೆಯ ಕಂತಾಗಿ ತಲಾ ರೂ . 2 .50 ಲಕ್ಷ ರೂಪಾಯಿಗಳಂತೆ ಒಟ್ಟು ರೂ . 10.00 ( ಹತ್ತು ಲಕ್ಷ ರೂಪಾಯಿಗಳು ಮಾತ್ರ) ಲಕ್ಷಗಳನ್ನು ಬಿಡುಗಡೆಗೊಳಿಸಿ 
ಆದೇಶಿಸಿದೆ. 

ಈ ವೆಚ್ಚವನ್ನು 2013 - 14ನೇ ಸಾಲಿನ ಆಯ - ವ್ಯಯದ ಲೆಕ್ಕ ಶೀರ್ಷಿಕೆ 4425 - 00 - 108 - 0 - 57 - 100 ” ಆರ್ಥಿಕವಾಗಿ ದುರ್ಬಲವಾಗಿರುವ 
ಮಾರಾಟ, ಗ್ರಾಹಕರ ಮತ್ತು ಸಂಸ್ಕರಣಾ ಸಹಕಾರ ಸಂಘಗಳಿಗೆ ಬಂಡವಾಳ ನೆರವು ಯೋಜನೆಯಲ್ಲಿ ಭರಿಸತಕ್ಕದ್ದು . 

ಈ ಹಣವನ್ನು ಸಹಕಾರ ಸಂಘಗಳ ಅಪರ ನಿಬಂಧಕರು ( ಬಳಕೆ ಮತ್ತು ಮಾರಾಟ) ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ಬೆಂಗಳೂರು 
ಇವರು ಹಣ ಸಂದಾಯ ರಸೀದಿ ಮೂಲಕ ಸಹಕಾರ ಸಂಘಗಳ ನಿಬಂಧಕರ ಮೇಲು ಸಹಿ ಪಡೆದು ಖಜಾನೆಯಿಂದ ಪಡೆಯತಕ್ಕದ್ದು. ಖಜಾನೆಯಿಂದ ಡ್ರಾ 
ಮಾಡಿದ ಮೊತ್ತವನ್ನು ಕರ್ನಾಟಕ ರಾಜ್ಯ ಸಹಕಾರ ಅಪೆಕ್ಸ್ ಬ್ಯಾಂಕ್ ನಿಯಮಿತ, ಬೆಂಗಳೂರು ಇಲ್ಲಿ ಠೇವಣಿಸತಕ್ಕದ್ದು. ಸಹಕಾರ ಸಂಘಗಳ ನಿಬಂಧಕರು 
ಸದರಿ ಹಣವನ್ನು ಸಂಬಂಧಪಟ್ಟ ಸಂಸ್ಥೆಗಳಿಗೆ ಬಿಡುಗಡೆ ಮಾಡಿ ಉಪಯೋಗ ಪ್ರಮಾಣ ಪತ್ರಗಳನ್ನು ಪಡೆದು ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಆಇ 47 ವೆಚ್ಚ -2 /2014 , ದಿನಾಂಕ: 06 -02 - 2014ರಲ್ಲಿ ನೀಡಿರುವ ಸಹಮತಿ ಮೇರೆಗೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್. ಎಸ್. ನಾಗರಾಜಯ್ಯ , 
PR 241 

ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ, 
SC 100 

ಸಹಕಾರ ಇಲಾಖೆ 


೬ ೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦, ೨೦೧೪ 

ಭಾಗ ೧ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ಕಂದಾಯ ತಾಲ್ಲೂಕಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆ 

ಸೃಜಿಸುವ ಬಗ್ಗೆ 
ಓದಲಾಗಿದೆ : 1. ಸರ್ಕಾರದ ಪತ್ರ ಸಂಖ್ಯೆ : ಲಾ 141 ಎಲ್‌ಸಿಎಲ್ 2013 , ದಿನಾಂಕ: 27 - 08 - 2013 

2. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಚಿತ್ರದುರ್ಗ ಜಿಲ್ಲೆ ರವರ ಪತ್ರ ದಿನಾಂಕ: 

19 - 09 - 2013 

3. ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ಚಿತ್ರದುರ್ಗ ಜಿಲ್ಲೆರವರ ಪತ್ರ ದಿನಾಂಕ: 12 - 11 - 2013 
ಪ್ರಸ್ತಾವನೆ : 
- ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಕಂದಾಯ ತಾಲ್ಲೂಕಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸುವಂತೆ ಸಾರ್ವಜನಿಕರಿಂದ 

ಅದರಂತೆ, ಮೇಲೆ ಓದಲಾದ (1) ರ ದಿನಾಂಕ: 27 - 08 - 2013ರ ಪತ್ರದಲ್ಲಿ ಚಿತ್ರದುರ್ಗ ಕಂದಾಯ ತಾಲ್ಲೂಕಿನಲ್ಲಿ 
ಹಾಲಿ ಇರುವ 3 ನೋಟರಿಗಳಿಗೆ ಹೆಚ್ಚಿನ ಕೆಲಸದ ಒತ್ತಡವಿರುವ ಬಗ್ಗೆ ಹಾಗೂ ಇನ್ನೂ ಹೆಚ್ಚುವರಿ ಹುದ್ದೆಗಳನ್ನು ಸೃಜಿಸುವ ಅವಶ್ಯಕತೆ ಇದೆಯೇ ಎಂಬ ಬಗ್ಗೆ 
ಸಮರ್ಥನೀಯ ವಿವರಣೆಯನ್ನು ಒದಗಿಸುವಂತೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು , ಚಿತ್ರದುರ್ಗ ಜಿಲ್ಲೆ ಮತ್ತು ಜಿಲ್ಲಾಧಿಕಾರಿಗಳು , ಚಿತ್ರದುರ್ಗ ಜಿಲ್ಲೆ 
ಇವರುಗಳನ್ನು ಕೋರಲಾಗಿತ್ತು . 

ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಮತ್ತು ಪ್ರ. ದ. ನ್ಯಾ , ದಂಡಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ಇವರು ಕೇಂದ್ರ ಸರ್ಕಾರದಿಂದ ನೇಮಕಗೊಂಡ 
ಯಾವುದೇ ನೋಟರಿಗಳು ಇರುವುದಿಲ್ಲವೆಂದು ಹಾಗೂ ರಾಜ್ಯ ಸರ್ಕಾರದಿಂದ ನೇಮಕಗೊಂಡ 03 ನೋಟರಿಗಳಿಗೆ ಹೆಚ್ಚಿನ ಕೆಲಸದ ಒತ್ತಡವಿದ್ದು, 

ಕಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆ ಸೃಜಿಸುವ ಅವಶ್ಯಕತೆ ಇದೆ ಎಂದು ತಿಳಿಸಿರುವ ವರದಿಯನ್ನು ಮೇಲೆ ( 2) ರಲ್ಲಿ 
ಓದಲಾದ ದಿನಾಂಕ: 19 - 09 - 2013ರ ಪತ್ರದೊಂದಿಗೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು, ಚಿತ್ರದುರ್ಗ ಜಿಲ್ಲೆ ಇವರು ಲಗತ್ತಿಸಿ ಸಲ್ಲಿಸುತ್ತಾ, 
ಹೊಸದುರ್ಗದ ಪ್ರಧಾನ ಸಿವಿಲ್ ಜಡ್ಜ್ ಮತ್ತು ಜೆ. ಎಂ .ಎಫ್.ಸಿ. ರವರ ವರದಿ , ಹೊಸದುರ್ಗದ ವಕೀಲರ ಸಂಘದವರು ನೀಡಿರುವ ಠರಾವು ಹಾಗೂ ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ನೋಟರಿಗಳು ಅನುಪ್ರಮಾಣಿಸಿರುವ ಅಂಕಿಅಂಶಗಳನ್ನು ಅವಲೋಕಿಸಿ, ಹೆಚ್ಚುವರಿ ನೋಟರಿ ಹುದ್ದೆ ಸೃಜಿಸುವ ಅವಶ್ಯಕತೆ 
ಇದೆಯೆಂದು ಅಭಿಪ್ರಾಯ ನೀಡಿದ್ದಾರೆ. 

ಅದರಂತೆ, ತಹಸೀಲ್ದಾರ್‌, ಹೊಸದುರ್ಗ ಇವರಿಂದ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸುವ ಅವಶ್ಯಕತೆ ಇದೆ ಎಂಬ ನಿರ್ಣಯದ 
ಪತ್ರದ ಮೇಲೆ (3) ರಲ್ಲಿ ಓದಲಾದ ದಿನಾಂಕ: 12 - 11 -2013ರ ಪತ್ರದೊಂದಿಗೆ ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ ಇವರು, ಈ ಎಲ್ಲಾ ಅಂಶಗಳ 
ಹಿನ್ನೆಲೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಹೊಸದುರ್ಗ ಕಂದಾಯ ತಾಲ್ಲೂಕಿಗೆ ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸುವಂತೆ ಕೋರಿರುತ್ತಾರೆ. 
ಮೇಲಿನ ವರದಿಗಳನ್ನು ಸರ್ಕಾರವು ಪರಿಶೀಲಿಸಿದೆ. ಅದರಂತೆ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಲಾ 141 ಎಲ್‌ಸಿಎಲ್ 2013, ಬೆಂಗಳೂರು ದಿನಾಂಕ : 19ನೇ ಫೆಬ್ರವರಿ, 2014 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಕಂದಾಯ ತಾಲ್ಲೂಕಿಗೆ ಸಾರ್ವಜನಿಕರ ಹಿತದೃಷ್ಟಿಯಿಂದ 
ಒಂದು ಹೆಚ್ಚುವರಿ ನೋಟರಿ ಹುದ್ದೆಯನ್ನು ಸೃಜಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಹೆಚ್ .ಎಸ್ . ಜಯರಾಮು, 
PR 242 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2 ), 
SC 25 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


ಇಂಧನ ಸಚಿವಾಲಯ 
ವಿಷಯ : ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗಕ್ಕೆ 2013 -14ರ ಹಣಕಾಸು ವರ್ಷದಲ್ಲಿ ತೃತೀಯ 

ತ್ರೈಮಾಸಿಕ ಅವಧಿಗೆ ಸಹಾಯಾನುದಾನದ ಹಣ ಬಿಡುಗಡೆ ಮಾಡುವ ಬಗ್ಗೆ . 
ಓದಲಾಗಿದೆ : 1) ಸರ್ಕಾರದ ಆದೇಶ ಸಂಖ್ಯೆ : ಇಎನ್ 19 ಪಿಎಸ್‌ಆರ್ 2013 ದಿನಾಂಕ: 29. 04.2013 ಮತ್ತು 

26 .8 .2013 
2) ಕವಿನಿ ಆಯೋಗದ ಪತ್ರ ಸಂಖ್ಯೆ ನಂ . ಎಫ್/13/ಎಒ/ಕೆಇಆರ್‌ಸಿ /116 , 

ದಿನಾಂಕ: 23 - 10 - 2013 


ಪ್ರಸ್ತಾವನೆ: 


1. 2013- 14ನೇ ಸಾಲಿನ ಆಯವ್ಯಯದಲ್ಲಿ ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗಕ್ಕೆ ಸಹಾಯಾನುದಾನ ಸಲುವಾಗಿ 

ರೂ . 300.00 ಲಕ್ಷಗಳ ಅನುದಾನವನ್ನು ಒದಗಿಸಲಾಗಿದೆ. ಈ ಸಹಾಯಾನುದಾನವನ್ನು 4 ಕಂತುಗಳಲ್ಲಿ ಕರ್ನಾಟಕ 
ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗಕ್ಕೆ ಬಿಡುಗಡೆ ಮಾಡಲು ಉದ್ದೇಶಿಸಲಾಗಿದೆ. ಇದರಲ್ಲಿ ರೂ . 150.00 ಲಕ್ಷಗಳಷ್ಟು 
ಹಣವನ್ನು ಎರಡು ಕಂತುಗಳಲ್ಲಿ ಈಗಾಗಲೇ ಬಿಡುಗಡೆ ಮಾಡಿದೆ. 


09 ) 


ಭಾಗ ೧ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦ , ೨೦೧೪ 

೬ ೨೧ 
2. ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗಕ್ಕೆ ಸಿಬ್ಬಂದಿ ಮತ್ತು ಸಾಮಾನ್ಯ ವೆಚ್ಚ ಭರಿಸುವ ಸಲುವಾಗಿ 2013 -14ನೇ 
- ಸಾಲಿನ ತೃತೀಯ ತ್ರೈಮಾಸಿಕ ಅವಧಿಗೆ ಸಹಾಯಾನುದಾನ ರೂ . 75 . 00 ಲಕ್ಷಗಳನ್ನು ಬಿಡುಗಡೆ ಮಾಡುವ ಬಗ್ಗೆ 

ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 
ಸರ್ಕಾರಿ ಆದೇಶ ಸಂಖ್ಯೆ: ಇಎನ್ 19 ಪಿಎಸ್ಆರ್ 2013 ಬೆಂಗಳೂರು, ದಿನಾಂಕ: 30ನೇ ಅಕ್ಟೋಬರ್ , 2013. 

ಸರ್ಕಾರವು 2013 -14ನೇ ಹಣಕಾಸು ವರ್ಷದ ತೃತೀಯ ತ್ರೈಮಾಸಿಕ ಅವಧಿಗೆ ಲೆಕ್ಕ ಶೀರ್ಷಿಕೆ "2801 - 80 - 101 -1- 07- 101 ಸಹಾಯಾನುದಾನ 
(ಯೋಜನೇತರ )" ಯಡಿ ಸಿಬ್ಬಂದಿ ಮತ್ತು ಸಾಮಾನ್ಯ ವೆಚ್ಚ ಸಲುವಾಗಿ ರೂ . 75.00 ಲಕ್ಷ ( ಎಪ್ಪತ್ತೈದು ಲಕ್ಷ ರೂ . ಗಳು ಮಾತ್ರ) ಕರ್ನಾಟಕ ವಿದ್ಯುಚ್ಛಕ್ತಿ 
ನಿಯಂತ್ರಣ ಆಯೋಗಕ್ಕೆ ಬಿಡುಗಡೆ ಮಾಡಿ ಆದೇಶಿಸಿದೆ. 

ಕರ್ನಾಟಕ ವಿದ್ಯುಚ್ಛಕ್ತಿ ನಿಯಂತ್ರಣ ಆಯೋಗವು ಸರ್ಕಾರದ ಉಪ ಕಾರ್ಯದರ್ಶಿ , ಇಂಧನ ಇಲಾಖೆ, ಇವರ ಮೇಲು ರುಜುವನ್ನು " Payees 
Receipt" ನಲ್ಲಿ ಪಡೆದು ಹಣವನ್ನು ಪಡೆಯತಕ್ಕದ್ದು. 
ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಆದೆ 

, ಆರ್ಥಿಕ ಇಲಾಖೆಯ ಆದೇಶ ಸಂಖ್ಯೆ: ಎಫ್ಡಿ 01 ಟಿಎಫ್ ಪಿ 2013 ದಿನಾಂಕ: 20 - 04 - 2013ರಲ್ಲಿ ಸರ್ಕಾರದ 
ಕಾರ್ಯದರ್ಶಿಗಳಿಗೆ ಪ್ರತ್ಯಾಯೋಜಿಸಿರುವ ಆರ್ಥಿಕ ಅಧಿಕಾರದನ್ವಯ ಹೊರಡಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಎ. ಚಪ್ಪರಬಂದ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
PR. 77 

ಇಂಧನ ಇಲಾಖೆ 


ಇಂಧನ ಸಚಿವಾಲಯ 
ವಿಷಯ : ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ವತಿಯಿಂದ ಸೌರ ವಿದ್ಯುತ್ 

ಚಾಲಿತ ನೀರಾವರಿ ಪಂಪ್‌ಸೆಟ್‌ಗಳು , ಸೌರ ವಿದ್ಯುತ್ ಮೇಲ್ಯಾವಣಿ ಹಾಗೂ ಎಲ್ಇಡಿ 

ಸೌರಶಕ್ತಿ ಕಂದೀಲುಗಳನ್ನು ಒದಗಿಸುವ ಯೋಜನೆಗಳಿಗೆ ಅನುಮೋದನೆ ನೀಡುವ ಬಗ್ಗೆ . 
ಓದಲಾಗಿದೆ : 

ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತ 

ರವರ ಪ್ರಸ್ತಾವನೆ ಸಂಖ್ಯೆ : ಕೆಆರ್‌ಇಡಿ,07.ಆಯವ್ಯಯ.2013/1910 ದಿ: 20 - 08 -13. 
ಪ್ರಸ್ತಾವನೆ: 
1. ಅಸಂಪ್ರದಾಯಿಕ ಇಂಧನ ಮೂಲಗಳನ್ನು ಪ್ರೋತ್ಸಾಹಿಸಲು ಶಕ್ತಿಯ ರೂಪಗಳಾದ ಪವನ, ಕಿರು ಜಲವಿದ್ಯುತ್, ಜೈವಿಕ ಇಂಧನ, ಸೌರಶಕ್ತಿ ಮತ್ತು 

ತ್ಯಾಜ್ಯಗಳಿಂದ ವಿದ್ಯುತ್ ಉತ್ಪಾದನೆಗೆ ಉತ್ತೇಜನ ನೀಡುವುದು ಸರ್ಕಾರದ ಉದ್ದೇಶವಾಗಿರುತ್ತದೆ. ರಾಜ್ಯದಲ್ಲಿ ಸೌರ ವಿದ್ಯುತ್ ಶಕ್ತಿಯು ಹೇರಳವಾಗಿ 
ಲಭ್ಯವಿರುವುದರಿಂದ ಮತ್ತು ಸುಸ್ಥಿರವಾಗಿರುವುದರಿಂದ ಸೌರ ವಿದ್ಯುತ್ ಯೋಜನೆಗಳನ್ನು ಅಭಿವೃದ್ಧಿ ಪಡಿಸುವುದು ಸರ್ಕಾರದ ಒಂದು 
ಕಾರ್ಯಕ್ರಮವಾಗಿರುತ್ತದೆ. ಈ ಟ್ಟಿನಲ್ಲಿ 2013 -14ನೇ ಸಾಲಿನ ಪರಿಷ್ಕತ ಆಯವ್ಯಯದಲ್ಲಿ ಹೊಸ ಯೋಜನೆಯಾದ ಸೌರಶಕ್ತಿ ಯೋಜನೆಯ 

ಅನುಷ್ಠಾನಕ್ಕಾಗಿ ರೂ . 10. 00 ಕೋಟಿಗಳನ್ನು ಲೆಕ್ಕ ಶೀರ್ಷಿಕೆ 2801-80-800 -1 - 08- 059 ಯಡಿ ಒದಗಿಸಲಾಗಿದೆ. 
2. ಸೌರಶಕ್ತಿ ಯೋಜನೆಗೆ ಹಂಚಿಕೆಯಾದ ರೂ . 10.00 ಕೋಟಿಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತದಿಂದ 2013 - 14ನೇ ಸಾಲಿನಲ್ಲಿ ಅನುಷ್ಠಾನಗೊಳಿಸಲು ಈ ಕೆಳಕಂಡ 3 ಯೋಜನೆಗಳನ್ನು ಪ್ರಸ್ತಾಪಿಸಲಾಗಿದೆ. 

( ರೂ , ಕೋಟಿಗಳಲ್ಲಿ) 


ಕ್ರ. ಸಂ 


ಯೋಜನೆಗಳ ವಿವರ 


2013 - 14ನೇ ಸಾಲಿನಲ್ಲಿ 
ಹಂಚಿಕೆಯಾದ ಮೊತ್ತ 

4 .00 | 


1. 


ರಾಜ್ಯದ ರೈತರಿಗೆ ಸೌರಶಕ್ತಿ ಪಂಪ್‌ಸೆಟ್ ನೀಡುವ ಯೋಜನೆ 


ಜಾಲಮುಕ್ತ ಸೌರಶಕ್ತಿ ಮೇಲ್ಪಾವಣಿ ಯೋಜನೆಯ ಅಡಿಯಲ್ಲಿ 

3 . 00 
ಮೇಲ್ಮಾವಣಿ ಸೌರಶಕ್ತಿ ಉಪಕರಣಗಳನ್ನು ಒದಗಿಸುವ ಯೋಜನೆ 
ಗೃಹ ಬಳಕೆ ಸೌರಶಕ್ತಿ ಉಪಕರಣಗಳನ್ನು ಶೇ . 75ರಷ್ಟು 
ಸಹಾಯಧನ ಒದಗಿಸುವ ಯೋಜನೆಯಡಿಯಲ್ಲಿ: ಎಲ್. ಇ . ಡಿ . 

3 . 00 
ಸೌರಶಕ್ತಿ ಕಂದೀಲು ( Solar Lantern) ವಿತರಿಸುವ ಯೋಜನೆ 
ಒಟ್ಟು 

10.00 
3. ನವ ಮತ್ತು ನವೀಕರಿಸಬಹುದಾದ ಇಂಧನ ಮಂತ್ರಾಲಯದಿಂದ ಸೌರ ವಿದ್ಯುತ್ ಚಾಲಿತ ನೀರಾವರಿ ಪಂಪ್‌ಸೆಟ್ ಹಾಗೂ ಸೌರ ವಿದ್ಯುತ್ 

ಮೇಲ್ಲಾವಣಿ ಉಪಕರಣಗಳ ಖರೀದಿಗಾಗಿ, ಉಪಕರಣದ ವೆಚ್ಚದ ಮೇಲೆ ಫಲುನುಭವಿಗಳಿಗೆ ಶೇಕಡಾ 30ರಷ್ಟು ಸಹಾಯಧನ ನೀಡಲಾಗುತ್ತದೆ. 
ಆದರೆ ಸೌರ ಶಕ್ತಿ ಕಂದೀಲು ಯೋಜನೆಗೆ ನವ ಮತ್ತು ನವೀಕರಿಸಬಹುದಾದ ಇಂಧನ ಮಂತ್ರಾಲಯವು ಯಾವುದೇ ಸಹಾಯಧನ 
ನೀಡುವುದಿಲ್ಲ. ಗೃಹ ಬಳಕೆ ಸೌರಶಕ್ತಿ ಕಂದೀಲುಗಳನ್ನು ರಾಜ್ಯ ಸರ್ಕಾರದಿಂದ ಶೇಕಡಾ 75ರಷ್ಟು ಸಹಾಯಧನವನ್ನು ಒದಗಿಸಿ ನೀಡಲು 
ಉದ್ದೇಶಿಸಿದೆ ಮತ್ತು ಈ ನಿಟ್ಟಿನಲ್ಲಿ ಸೌರ ಶಕ್ತಿ ಯೋಜನೆಗಳ ಉತ್ತೇಜನಕ್ಕಾಗಿ ನವ ಮತ್ತು ನವೀಕರಿಸಬಹುದಾದ ಇಂಧನ ಮಂತ್ರಾಲಯದಿಂದ 
ನೀಡುವ ಶೇಕಡಾ 30ರಷ್ಟು ಸಹಾಯಧನವನ್ನು ಉಪಯೋಗಿಸಿಕೊಂಡು 2013 -14ನೇ ಸಾಲಿನಲ್ಲಿ ರಾಜ್ಯದ ವತಿಯಿಂದ ಕೆಳಕಂಡ 
ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗಿದೆ. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦ , ೨೦೧೪ 


ಭಾಗ ೧ 


wi)2 


13 


ಒಟ್ಟು 


- 


20 % 


55 % 


ಜಾಲಮುಕ್ತ ಸೌರಶಕ್ತಿ 
ಸೌರಶಕ್ತಿ ಮೇಲ್ಬಾವಣಿ ಎಲ್. ಇ . ಡಿ. ಸೌರಶಕ್ತಿ 

ಒಟ್ಟು 
ಯೋಜನೆಯ 
ಪಂಪ್‌ಸೆಟ್ 

ಯೋಜನಾ 

ಕಂದೀಲು ( Solar 
ಯೋಜನೆಗಳ ವಿವರ ಅಡಿಯಲ್ಲಿ ಮೇಲ್ಯಾವಣಿ | 

ವೆಚ್ಚ 
ನೀಡುವ 

Lantern) ವಿತರಿಸುವ 
- ಸೌರಶಕ್ತಿ 

( ರೂ . 
ಯೋಜನೆ 

ಯೋಜನೆ 
ಉಪಕರಣಗಳನ್ನು 

ಕೋಟಿಗಳಲ್ಲಿ) 
ಒದಗಿಸುವ ಯೋಜನೆ 
ಸಾಮಾನ್ಯ ವರ್ಗ 

99 

357 
ಎಸ್ . ಸಿ. 

19 

156 
ಫಲಾನುಭವಿಗಳ ಸಂಖ್ಯೆ 

26666 
ಎಸ್ . ಟಿ 

156 
131 

669 
ಫಲಾನುಭವಿಗಳ ವಂತಿಗೆ ಸಾಮಾನ್ಯ ವರ್ಗ 

25 % 50 % 

25 % 
(ಶೇಕಡಾವಾರು) 
ಎಸ್. ಸಿ . 

15 % 25 % 

25 % 
ಎಸ್ . ಟಿ 

15 % 25 % 

25 % 
3 . MNREವಂತಿಗೆ ( ಶೇಕಡಾವಾರು) 

30 % 

30 % 
ಸಾಮಾನ್ಯ ವರ್ಗ 45 % 

75 % 
ರಾಜ್ಯ ಸರ್ಕಾರದ ವಂತಿಗೆ | ಎಸ್. ಸಿ . 

55 % 45 % 

75 % 
ಎಸ್ . ಟಿ 

45 % 

75 % 
ಸೌರವಿದ್ಯುತ್ ಯೋಜನಾ ರಾಜ್ಯ ಸರ್ಕಾರದ ವಂತಿಗೆ | 4 .00 

3 . 00 

3 . 00 

10 . 00 
ವೆಚ್ಚ ( ರೂ . MNRE ವಂತಿಗೆ 

2 .46 2 .83 

0 . 00 

5 . 29 
ಕೋಟಿಗಳಲ್ಲಿ) 
ಫಲಾನುಭವಿಗಳ ವಂತಿಗೆ 1. 85 

3 .61 

1. 00 

6 . 46 
ಒಟ್ಟು 

8 .31 ೨ .44 

4 . 00 

21 .75 
ಸದರಿ ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಈ ಕೆಳಕಂಡಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ: ಇಎನ್ 40 ಪಿಎಸ್ಆರ್ 2013, ( ಭಾಗ - 1), ಬೆಂಗಳೂರು, ದಿನಾಂಕ: 30 - 10 -2013 

ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ರೂ . 10 ಕೋಟಿ ಸಹಾಯಧನ ಒಳಗೊಂಡ, ಸಮಾರು 
ರೂ . 21.75 ಕೋಟಿಯ , ಈ ಕೆಳಕಂಡ 3 ಸೌರ ವಿದ್ಯುತ್ ಯೋಜನೆಗಳನ್ನು 2013 -14ನೇ ಸಾಲಿನಲ್ಲಿ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ 
ನಿಯಮಿತದ ವತಿಯಿಂದ ಅನುಷ್ಠಾನಗೊಳಿಸಲು ಆದೇಶಿಸಿದೆ. 

(a) ಅನುಬಂಧ- 1ರಲ್ಲಿ ವಿವರಿಸಿದಂತೆ ರೈತರಿಗೆ ಸೌರ ವಿದ್ಯುತ್ ಚಾಲಿತ ನೀರಾವರಿ ಪಂಪ್‌ಸೆಟ್‌ನ್ನು ನೀಡಲು. 
(b) ಅನುಬಂಧ- 2ರಲ್ಲಿ ವಿವರಿಸಿದಂತೆ ಜಾಲ ರಹಿತ ಸೌರ ವಿದ್ಯುತ್ ಮೇಲ್ಮಾವಣಿ ಯೋಜನೆಯನ್ನು ಅನುಷ್ಠಾನಗೊಳಿಸಲು. 
(c) ಅನುಬಂಧ-3ರಲ್ಲಿ ವಿವರಿಸಿದಂತೆ ಎಲ್. ಇ. ಡಿ. ಸೌರ ಶಕ್ತಿ ಕಂದೀಲು (Lanterns ) ಗಳನ್ನು ಶೇ . 75ರಷ್ಟು ಅನುದಾನದಲ್ಲಿ ವಿತರಿಸಲು. 

ಈ ಆದೇಶವನ್ನು ಆರ್ಥಿಕ ಇಲಾಖೆಯ ಟಿಪ್ಪಣಿ ಸಂಖ್ಯೆ: FD 987 EXP -1/2013 ದಿನಾಂಕ: 07 - 09 - 2013, ಯೋಜನಾ ಇಲಾಖೆ ಟಿಪ್ಪಣಿ 
ಸಂಖ್ಯೆ: PD 11 MCM 2013 , ದಿನಾಂಕ : 11- 09 - 2013 ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಟಿಪ್ಪಣಿ ಸಂಖ್ಯೆ : ಗ್ರಾಅಪ 36 
ಜೈಆಯ 2013ರ ಸಹಮತಿಯಂತೆ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎ. ಎ. ಚಪ್ಪರಬಂದ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
P . R . 76 

ಇಂಧನ ಇಲಾಖೆ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ವಿಷಯ : ರಾಜ್ಯ ಸರ್ಕಾರದ ಜೀತವಿಮುಕರ ಪುನರ್ವಸತಿ ಸಹಾಯಧನ ಯೋಜನೆಯಡಿ ತುಮಕೂರು ಜಿಲ್ಲೆಯ ಪಾವಗಡ 

ತಾಲ್ಲೂಕಿನ 386 ಜನ ಜೀತವಿಮುಕ್ತರಿಗೆ 2013 - 14ನೇ ಸಾಲಿನಲ್ಲಿ ಪೂರ್ಣ ಮಾಸಾಶನ ಸಹಾಯಾನುಧನವನ್ನು 

ಬಿಡುಗಡೆ ಮಾಡುವ ಕುರಿತು . 
ಓದಲಾಗಿದೆ : 1) ಸರ್ಕಾರದ ಆದೇಶದ ಸಂಖ್ಯೆ ಗ್ರಾಅಪ:15. ಆರ್‌ಬಿಎಲ್, 2004 ದಿನಾಂಕ:21 - 01 - 2006 . 

2 ) ಜಿಲ್ಲಾಧಿಕಾರಿ, ತುಮಕೂರು ಇವರ ಪತ್ರ ಸಂ :ಜೀತಸಿಆರ್ -26/2013 -14 , ದಿನಾಂಕ : 20- 01 -2014 
3) ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ , ಜಿಲ್ಲಾ ಪಂಚಾಯತ್, ತುಮಕೂರು ಇವರ ಪತ್ರ ಸಂ :ತುಜಿಪ / ಅಭಿ/ 

ಜೀತ/31 /2012 - 13, ದಿನಾಂಕ: 28 - 09 - 2013 ಮತ್ತು 23 - 01 - 2014 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦ , ೨೦೧೪ 


೬ ೨೩ 


ಪ್ರಸ್ತಾವನೆ : 

ಜೀತಕಾರ್ಮಿಕರನ್ನು ಜೀತಪದ್ಧತಿಯಿಂದ ಬಿಡುಗಡೆಗೊಳಿಸಿದ ನಂತರ , ಅವರುಗಳಿಗೆ ಕನಿಷ್ಠ ಆರ್ಥಿಕ ಸವಲತ್ತನ್ನು ಒದಗಿಸುವ ಉದ್ದೇಶದಿಂದ 
ರಾಜ್ಯ ಸರ್ಕಾರವು ಜೀತವಿಮುಕ್ತರ ಪನರ್ವಸತಿ ಸಹಾಯಧನ ಎಂಬ ಹೊಸ ಯೋಜನೆಯನ್ನು ರೂಪಿಸಿದ್ದು, ದಿನಾಂಕ: 21 - 01 - 2006ರಿಂದ ಈ 
ಯೋಜನೆಯನ್ನು ರಾಜ್ಯಾದ್ಯಂತ ಜಾರಿಗೆ ತರಲಾಗಿದೆ. ಈ ಯೋಜನೆಯಡಿ ರೂಪಿಸಿರುವ ನಿರ್ದೇಶನದಂತೆ, ದಿನಾಂಕ: 21- 01- 2006ರ ತರುವಾಯ 
ಜೀತಪದ್ಧತಿಯಿಂದ ಬಿಡುಗಡೆಗೊಳಿಸುವ ರಾಜ್ಯದ ಪ್ರತಿ ಜೀತ ಕಾರ್ಮಿಕ /ಬಾಲ ಜೀತಕಾರ್ಮಿಕರಿಗೆ ಮಾಹೆಯಾನ ರೂ .300.00 ರಂತೆ ಸಹಾಯಧನವನ್ನು 
ಜೀತಪದ್ಧತಿಯಿಂದ ಬಿಡುಗಡೆಗೊಳಿಸಿದ ದಿನದಿಂದ ಮೊದಲ 24 ತಿಂಗಳುಗಳ ಅವಧಿಗೆ ಪಾವತಿಸಬೇಕಾಗುತ್ತದೆ. 

ಉಪವಿಭಾಗಾಧಿಕಾರಿ ಮಧುಗಿರಿ ಉಪವಿಭಾಗ ಇವರು ತುಮಕೂರು ಜಿಲ್ಲೆಯ ಪಾವಗಡ ತಾಲ್ಲೂಕಿಗೆ ಸೇರಿದ 386 ಜನ ಜೀತದಾಳುಗಳ 
ಇರುವಿಕೆಯ ಬಗ್ಗೆ ಪರಿಶೀಲನೆ ನಡೆಸಿ ಅವರುಗಳನ್ನು ದಿನಾಂಕ: 29 - 11 -2011 (385) ಮತ್ತು ದಿನಾಂಕ:09 - 01 -2013 ರಂದು (1) ಒಟ್ಟು 386 
ಜೀತದಾಳುಗಳನ್ನು ಜೀತವಿಮುಕ್ತಗೊಳಿಸಿ ಜೀತವಿಯುಕ್ತ ಪತ್ರಗಳನ್ನು ವಿತರಿಸಿರುವ ಕುರಿತಾಗಿ ಉಲ್ಲೇಖ ( 2) ರ ಪತ್ರದಲ್ಲಿ ಜಿಲ್ಲಾಧಿಕಾರಿ, ತುಮಕೂರು ಇವರು 
ಜಿಲ್ಲಾ ಪಂಚಾಯತ್ ಮೈಸೂರು ರವರಿಗೆ ವರದಿ ಮಾಡಿರುತ್ತಾರೆ. ಈ ಮೇಲಿನ ಅಂಶಗಳ ಹಿನ್ನೆಲೆಯಲ್ಲಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ, ಜಿಲ್ಲಾ 
ಪಂಚಾಯತಿ ತುಮಕೂರು ರವರು ಒಟ್ಟು 386 ಜನ ಜೀತವಿಮುಕ್ತರಿಗೆ ರಾಜ್ಯ ಸರ್ಕಾರದ ಜೀತವಿಮುಕ್ತರ ಪುನರ್ವಸತಿ ಸಹಾಯಧನ ಬಿಡುಗಡೆ ಮಾಡಲು 
ಉಲ್ಲೇಖ (3) ರ ಪತ್ರದಲ್ಲಿ ಪ್ರಸ್ತಾವನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ. 

ತುಮಕೂರು ಜಿಲ್ಲೆಯ ಪಾವಗಡ ತಾಲ್ಲೂಕಿನ ಒಟ್ಟು 386 ಜೀತ ವಿಮುಕ್ತರಿಗೆ ( ಪರಿಶಿಷ್ಟಜಾತಿ - 328, ಪರಿಶಿಷ್ಟ ಪಂಗಡ- 24 ಹಾಗೂ ಸಾಮಾನ್ಯ 
ವರ್ಗಕ್ಕೆ ಸೇರಿದ- 34 ಜನ ಜೀತವಿಮುಕ್ತರಿಗೆ) ಮಾಸಾಶನ ಸಹಾಯಾನುಧನವನ್ನು ಒದಗಿಸುವುದು ಅವಶ್ಯವಿದ್ದು, 2013 -14ನೇ ಸಾಲಿನಲ್ಲಿ ರಾಜ್ಯ ಸರ್ಕಾರದ 
ಆಯವ್ಯಯದಡಿ ಲೆಕ್ಕಶೀರ್ಷಿಕೆ 2230 - 01 - 198 - 06 - 01- 300 ( 2230 - 01 -101 - 0 - 01) (ಯೋಜನೆ) ಯಡಿ ಒದಗಿಸಿರುವ ಒಟ್ಟು ರೂ .310. 80 ಲಕ್ಷ 
ಅನುದಾನದಿಂದ, ರೂ . 27,79, 200/- ಗಳ ಅನುದಾನವನ್ನು ತುಮಕೂರು ಜಿಲ್ಲಾ ಪಂಚಾಯಿತಿಗೆ ಬಿಡುಗಡೆಗೊಳಿಸಲು ತೀರ್ಮಾನಿಸಿದೆ. ಆದುದರಿಂದ ಈ 
ಬಿಡುಗಡೆ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ: ಗ್ರಾಅಪ 05.ಆರ್‌ಬಿಎಲ್ . 2012 ಬೆಂಗಳೂರು, ದಿನಾಂಕ:11 - 02 -2014 
ರಾಜ್ಯ ಸರ್ಕಾರದ ಜೀತವಿಮುಕ್ತರ ಪುನರ್ವಸತಿ ಸಹಾಯಧನ ಯೋಜನೆಯಡಿ ತುಮಕೂರು ಜಿಲ್ಲೆಯ ಪಾವಗಡ ತಾಲ್ಲೂಕಿನ ಒಟ್ಟು 386 ಜನ 
ಜೀತವಿಮುಕ್ತರಿಗೆ 2013 - 14ನೇ ಸಾಲಿನಲ್ಲಿ ಒಟ್ಟು 24 ತಿಂಗಳು ಅವಧಿಗೆ ತಗಲುವ (385 ಜೀತವಿಮುಕ್ತರಿಗೆ ಡಿಸೆಂಬರ್ -2012 ರಿಂದ ನವೆಂಬರ್ 2014ರ 
ವರೆಗೆ ಹಾಗೂ ಒಬ್ಬ ಜೀತವಿಮುಕ್ತನಿಗೆ ಫೆಬ್ರವರಿ 2013 ರಿಂದ ಜನವರಿ 2015ರ ವರೆಗೆ ಒಟ್ಟು ರೂ .27 ,79,200/- ( ಇಪ್ಪತ್ತೇಳು ಲಕ್ಷದ ಎಪ್ಪತ್ತೊಂಬತ್ತು 
ಸಾವಿರದ ಇನ್ನೂರು ರೂಪಾಯಿಗಳೂ ಮಾತ್ರ) ಗಳನ್ನು ತುಮಕೂರು ಜಿಲ್ಲಾ ಪಂಚಾಯಿತಿಗೆ ಬಿಡುಗಡೆ ಮಾಡಲು ಮಂಜೂರಾತಿ ನೀಡಿದೆ. 

1. ಈ ಕಾರ್ಯಕ್ಕಾಗಿ ತಗಲುವ ವೆಚ್ಚವನ್ನು ಲೆಕ್ಕಶೀರ್ಷಿಕೆ 2230 - ಕಾರ್ಮಿಕ ಮತ್ತು ಉದ್ಯೋಗ- 01 - ಕಾರ್ಮಿಕ -198 - ಗ್ರಾಮ ಪಂಚಾಯಿತಿಗಳಿಗೆ 

ಸಹಾಯ -6 - ಗ್ರಾಮ ಪಂಚಾಯಿತಿಗಳು - ಕೇಂದ್ರ ಪುರಸ್ಕೃತ ಯೋಜನೆ ( ಜೀತದಾಳುಗಳ ಪುನರ್ವಸತಿ) - 01 - ಬ್ಯಾಕ್ ಅನುದಾನ -300 -ಒಟ್ಟು 

ಜಿಲ್ಲಾ ಪಂಚಾಯಿತಿ ( ಯೋಜನೆ) ಗೆ ಜಮಾ ಮಾಡತಕ್ಕದ್ದು. 
2 . ಈ ಆದೇಶದಲ್ಲಿ ನಮೂದಿಸಿರುವ ಜೀತ ವಿಮುಕ್ತರ ವಿವರಗಳನ್ನು ಉಪವಿಭಾಗಾಧಿಕಾರಿ, ಮಧುಗಿರಿ ಉಪವಿಭಾಗ , ಹಾಗೂ ಜಿಲ್ಲಾಧಿಕಾರಿ 

ತುಮಕೂರು ರವರ ವರದಿಯ ಆಧಾರದಂತೆ ಪರಿಗಣಿಸಿ ಜೀತ ವಿಮುಕ್ತರಿಗೆ ತಕ್ಷಣದಿಂದಲೇ ಪರಿಹಾರ ನೀಡುವ ಅಗತ್ಯತೆ ಹಿನ್ನೆಲೆಯಲ್ಲಿ 
ಮಾಶಾಸನ ಮೊತ್ತವನ್ನು ಮಂಜೂರು ಮಾಡಲಾಗಿದ್ದು, ಸದರಿ ಜೀತವಿಮುಕ್ತರ ಇರುವಿಕೆಯ ಬಗ್ಗೆ ತಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ/ 
ಉಪವಿಭಾಗಾಧಿಕಾರಿ , ಮಧುಗಿರಿ ಉಪವಿಭಾಗ ಇವರ ಮುಖಾಂತರ ಖಾತರಿ ಮಾಡಿಕೊಳ್ಳುವ ಮೂಲಕ ಮೊತ್ತವನ್ನು ತಪ್ಪದೇ 15 
ದಿನದೊಳಗಾಗಿ ಪಾವತಿಸಲು ಕ್ರಮ ಕೈಗೊಳ್ಳುವುದು ಹಾಗೂ ಈ ಜೀತವಿಮುಕ್ತರ ಪೂರ್ಣಮಾಹಿತಿಯನ್ನು ಹಾಗೂ ಅವರುಗಳಿಗೆ ಹಣ 
ಪಾವತಿಸಿರುವ ಮಾಹಿತಿಯನ್ನು ಪ್ರತ್ಯೇಕ ವಹಿಯಲ್ಲಿ ನಿರ್ವಹಿಸತಕ್ಕದ್ದು. ಬಿಡುಗಡೆಗೊಳಿಸಿದ ಅನುದಾನಕ್ಕೆ ಹಣ ದೃಢೀಕರಣ ಪತ್ರವನ್ನು ಒಂದು 
ತಿಂಗಳೊಳಗಾಗಿ ಸರ್ಕಾರಕ್ಕೆ ಸಲ್ಲಿಸತಕ್ಕದ್ದು. ಸರ್ಕಾರವು ಬಿಡುಗಡೆಗೊಳಿಸಿದ ಅನುದಾನವು ಯಾವುದೇ ಕಾರಣಕ್ಕೂ 2013 - 14ನೇ ಸಾಲಿನಲ್ಲಿ 

ವ್ಯಪಗತವಾಗದಂತೆ ಕ್ರಮವಹಿಸುವುದು. 
3 . ಈ ಆದೇಶವನ್ನು ಇಲಾಖಾ ಆಂತರಿಕ ಆರ್ಥಿಕ ಸಲಹೆಗಾರರ ಸಹಮತಿ ಸಂ :ಗ್ರಾಅಪ 84 ಪಿಬಿಎಸ್ 2013 ದಿನಾಂಕ: 10 - 02 - 2014 ರಂತೆ 
ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರೋಹಿಣಿ ಸಿಂಧೂರಿ 
ನಿರ್ದೇಶಕರು, ( ಇ - ಆಡಳಿತ) ಮತ್ತು 

ಸ್ವ ಉದ್ಯೋಗಕಾರ್ಯಕ್ರಮಗಳು 
PR- 263 

ಹಾಗೂ ಪದ ನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 


ರಾ 


ವಿಷಯ : 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಒಂಬುಡ್ಸ್‌ಮನ್‌ರವರ ಆದೇಶಗಳ 
ಮೇಲಿನ ಮನವಿಗಳ ಪರಿಶೀಲನೆಗಾಗಿ ಮೇಲ್ಮನವಿ ಪ್ರಾಧಿಕಾರಕ್ಕೆ ಸದಸ್ಯರನ್ನು ನೇಮಕ ಮಾಡುವ ಕುರಿತು. 


ಓದಲಾಗಿದೆ : 


ಭಾರತ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯದ ಸೂಚನಾ ಪತ್ರ ಸಂ . ನಂ . ಎ - 1101 /21/2008 - NREGA 
( Part -III), ದಿ: 24 - 05 - 2013 . 


೬೨೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦ , ೨೦೧೪ 

ಭಾಗ ೧ 
ಪ್ರಸ್ತಾವನೆ : 

ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಅಧಿನಿಯಮ , 2005 ರ ಪ್ರಕರಣ 27 ರ ಉಪ ಪ್ರಕರಣ (1) ರಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕೇಂದ್ರ ಸರ್ಕಾರವು ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಸ್ವೀಕರಿಸಲಾಗುವ 
ದೂರುಗಳನ್ನು ಇತ್ಯರ್ಥ ಪಡಿಸುವ ಸಲುವಾಗಿ ಒಂಬುಡ್ಡಮನ್‌ಗಳನ್ನು ನೇಮಕಾತಿ ಮಾಡಲು ಅವಕಾಶ ಮಾಡಿದೆ . ಒಂಬುಡ್ಡಮನ್‌ರವರು ಹೊರಡಿಸುವ 
ಆದೇಶಗಳ ಮೇಲಿನ ಮನವಿಗಳ ಪರಿಶೀಲನೆ ಅವಶ್ಯಕತೆ ಇರುತ್ತದೆ . ಸದರಿ ಒಂಬುಡ್ಸ್‌ಮನ್ ಮಾರ್ಗಸೂಚಿಗಳ ಕಂಡಿಕೆ 13 .4 ರನ್ವಯ ಒಂಬುಡ್ಸ್‌ಮನ್ 

ಯಗಳಿಗೆ ಸಂಬಂಧಿಸಿದ ಮನವಿಗಳು/ ಅಪೀಲುಗಳನ್ನು ಇತ್ಯರ್ಥಪಡಿಸಲು ಮೇಲ್ಮನವಿ ಪ್ರಾಧಿಕಾರಕ್ಕೆ ಶಿಕ್ಷಣ ಕ್ಷೇತ್ರ, ನಾಗರೀಕ ಸಮಾಜಸೇವಾ ಕ್ಷೇತ್ರ 
ಹಾಗೂ ನಿವೃತ್ತ ನಾಗರೀಕ ಸೇವಾ ಕ್ಷೇತ್ರದ ಪ್ರತಿನಿಧಿಗಳನ್ನೊಳಗೊಂಡಂತೆ ಮೂರು ಮಂದಿ ಸದಸ್ಯರುಳ್ಳ ಒಂದು ಮೇಲ್ಮನವಿ ಪ್ರಾಧಿಕಾರವನ್ನು ರಚಿಸಲು 
ಹಾಗೂ ಸದರಿ ಮೇಲ್ಮನವಿ ಪ್ರಾಧಿಕಾರಕ್ಕೆ ಸದಸ್ಯರನ್ನು ನೇಮಕ ಮಾಡುವ ಅಗತ್ಯತೆ ಕಂಡು ಬಂದಿರುವ ಹಿನ್ನೆಲೆಯಲ್ಲಿ ಈ ಕೆಳಕಂಡ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ: ಗ್ರಾಅಪ 594 ಮಗಾಂಉಖಾಯೋ 2013 ಬೆಂಗಳೂರು, ದಿನಾಂಕ: 01 - 01 - 2014 
ಭಾರತ ಸರ್ಕಾರವು ದಿ: 24 -05- 2013ರ ಒಂಬುಡ್ಸ್‌ಮನ್ ಮಾರ್ಗಸೂಚಿ ಕಂಡಿಕೆ 13.4 ರನ್ವಯ ಮಹಾತ್ಮಗಾಂಧಿ ರಾಷ್ಟ್ರೀಯ ಗ್ರಾಮೀಣ 
ಉದ್ಯೋಗ ಖಾತರಿ ಯೋಜನೆಯಡಿ ನೇಮಕವಾದ ಒಂಬುಡ್ಸ್‌ಮನ್‌ರವರ ಆದೇಶಗಳ ಮೇಲಿನ ಮೇಲ್ಮನವಿಗಳ ಪರಿಶೀಲನೆ ಹಾಗೂ ಇತ್ಯರ್ಥಪಡಿಸುವ 
ಸಲುವಾಗಿ ಮೇಲ್ಮನವಿ ಪ್ರಾಧಿಕಾರ ರಚಿಸಿದ್ದು, ಸದರಿ ಮೇಲ್ಮನವಿ ಪ್ರಾಧಿಕಾರಕ್ಕೆ ಕೆಳಕಂಡ ಸದಸ್ಯರನ್ನು ನೇಮಕಾತಿ ಮಾಡಿ ಆದೇಶಿಸಿದೆ. 


ಕ್ರಸಂ 


ಹೆಸರು 


ವಿಳಾಸ | 


ಡಾ|| ವಿ. ಟಿ . ಪಾಟೀಲ, ವಿಶ್ರಾಂತ 
ಉಪ ಕುಲಪತಿ, ಪಾಂಡಿಚೇರಿ 
ವಿಶ್ವವಿದ್ಯಾಲಯ. 
ಡಾ || ಹೆಚ್. ಶ್ರೀನಿವಾಸಯ್ಯ , 
ಸ್ವಾತಂತ್ರ್ಯ ಯೋಧರು ಹಾಗೂ 
ಅಧ್ಯಕ್ಷರು ಗಾಂಧಿ ಸ್ಮಾರಕ ನಿಧಿ 
ಸಂಸ್ಥೆ , ಬೆಂಗಳೂರು. 


ಡಾ ||ವಿ . ಟಿ. ಪಾಟೀಲ, ವಿಶ್ರಾಂತ ಉಪಕುಲಪತಿ , ಪಾಂಡಿಚೆರಿ ಶಿಕ್ಷಣ ಕ್ಷೇತ್ರ 
ವಿಶ್ವವಿದ್ಯಾಲಯ , ಪ್ಲಾಟ್ ನಂ - 03, ದೇವಿ ಅಪಾರ್ಟ್‌ಮೆಂಟ್, 
ವೈ .ಎಸ್ . ಕಾಲೋನಿ, ವಿದ್ಯಾಗಿರಿ, ಧಾರವಾಡ, ಕರ್ನಾಟಕ 
ಡಾ || ಹೆಚ್ . ಶ್ರೀನಿವಾಸಯ್ಯ , ಸ್ವಾತಂತ್ರ್ಯ ಯೋಧರು ಹಾಗೂ ನಾಗರಿಕ ಸಮಾಜ 
ಅಧ್ಯಕ್ಷರು ಗಾಂಧಿ ಸ್ಮಾರಕ ನಿಧಿ ಸಂಸ್ಥೆ , ನಂ -102 , 6ನೇ ಅಡ್ಡ | ಸೇವಾ ಕ್ಷೇತ್ರ 
ರಸ್ತೆ, ಮಲ್ಲೇಶ್ವರಂ , ಬೆಂಗಳೂರು-560003 | 


ಮೇಲ್ಮನವಿ ಪ್ರಾಧಿಕಾರದ ಸದಸ್ಯರ ನೇಮಕಾತಿ ಆದೇಶವು, ಈ ಆದೇಶ ಹೊರಡಿಸಿದ ದಿನಾಂಕದಿಂದ, ರಾಜ್ಯ ಸರ್ಕಾರದ ಮುಂದಿನ 
ಆದದೇಶದವರೆಗೆ ಜಾರಿಯಲ್ಲಿರುವುದು . ಈ ಆದೇಶವು ದಿ: 05 - 11 - 13 ರಿಂದ ಪೂರ್ವಾನ್ವಯ ಜಾರಿಗೆ ಬಂದಿರುತ್ತದೆ. 

ದಿನಾಂಕ: 16 -12 - 2013ರ ಕಾರ್ಯಕಾರಿ ಸಮಿತಿಯಲ್ಲಿ ಅನುಮೋದಿಸಿರುವಂತೆ ಮೇಲ್ಮನವಿ ಪ್ರಾಧಿಕಾರದ ಸದಸ್ಯರುಗಳಿಗೆ ಈ ಕೆಳಕಂಡಂತೆ 
ಸಂಭಾವನೆಯನ್ನು ಹಾಗೂ ಇತರೆ ಸೌಲಭ್ಯಗಳನ್ನು ಪಡೆಯಲು ಅರ್ಹರಿರುವರು. 
1. ಮಾಹೆಯಾನ ರೂ . 25,000/- ( ಇಡಿಗಂಟು) ಗೌರವಧನವನ್ನು ಪಾವತಿಸಲು ನಿಗಧಿಪಡಿಸಿದೆ. 

ಒಂಬುಡ್ಸ್‌ಮನ್‌ಗಳ ಆದೇಶದ ಮೇಲ್ಮನವಿ ಇತ್ಯರ್ಥ ಪಡಿಸಲು ಕರ್ತವ್ಯ ನಿರ್ವಹಿಸಲು ಪ್ರತಿ ದಿನಕ್ಕೆ ರೂ . 2,500/ - ರಂತೆ ಗರಿಷ್ಠ 20 ದಿನಗಳಿಗೆ 
- ರೂ . 50,000 /- ಮೀರದಂತೆ ಸಿಟ್ಟಿಂಗ್ ಫೀ ಪಾವತಿಸಲು ನಿಗಧಿಪಡಿಸಿದೆ. 
3. ಕೆ.ಸಿ.ಎಸ್. ಆರ್ ನಲ್ಲಿ "ಎ " ಶ್ರೇಣಿಯ ಅಧಿಕಾರಿಗಳಿಗೆ ನೀಡಲಾಗುವ ದರದಲ್ಲಿ ನಿರ್ಧಿಷ್ಟ ಪ್ರಯಾಣ ಭತ್ಯೆ ಪಡೆಯಲು ಅರ್ಹರಿರುತ್ತಾರೆ. 

ಆಯುಕ್ತಾಲಯದ ವತಿಯಿಂದ ಮೊಬೈಲ್ ಸೆಟ್ ಹಾಗೂ ಸಿ. ಯು . ಜಿ ದೂರವಾಣಿ ಸೌಲಭ್ಯವನ್ನು ಪಡೆಯಲು ಅರ್ಹರಿರುತ್ತಾರೆ . 
ಆಯುಕ್ತಾಲಯದ ಮೇಲ್ಮನವಿ ಪ್ರಾಧಿಕಾರದ ಕಛೇರಿಯಲ್ಲಿ ಕಾರ್ಯನಿರ್ವಹಿಸುವುದು . ಅವರಿಗೆ ಆಯುಕ್ತಾಲಯದಿಂದ ವಿಚಾರಣೆ ದಿನಗಳಂದು 

ಅಗತ್ಯ ಕೊಠಡಿ ಸಿಬ್ಬಂದಿ ಇತ್ಯಾದಿ ಸೌಲಭ್ಯಗಳನ್ನು ಒದಗಿಸುವುದು. 
ಇದಕ್ಕಾಗಿ ತಗಲುವ ವೆಚ್ಚವನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಶೇ . 6ರ ಆಡಳಿತ್ಮಾತಕ ವೆಚ್ಚದಲ್ಲಿ 
ಭರಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಚಂದ್ರಶೇಖರ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR -264 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 
SC - 50 

(ಸೇವೆಗಳು ಬಿ ಮತ್ತು ಸಿ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವಾಲಯ 
ವಿಷಯ : ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ - 2011 ( SECC -2011) ನಡೆಸಲು ಅನುದಾನವನ್ನು ಬಿಡುಗಡೆ 

ಮಾಡುವ ಬಗ್ಗೆ. 
ಓದಲಾಗಿದೆ : 1) ಸರ್ಕಾರದ ಆದೇಶದ ಸಮ ಸಂಖ್ಯೆ ಗ್ರಾಅಪ:17 -10 -2011 ಮತ್ತು 23 - 05 - 2012 

2) ಜಿಲ್ಲಾಧಿಕಾರಿಗಳ ಕಾರ್ಯಾಲಯ , ದಕ್ಷಿಣ ಕನ್ನಡ, ಮಂಗಳೂರು ಇವರ ಪತ್ರದ ಸಂಖ್ಯೆ: ಡಿಕೆಡಿಸಿ/ಸಿ.ಇ.ಎನ್ / / 

ಎಸ್ . ಇ . ಸಿ. ಸಿ /2011 - 12 ( ಸಿಎ) ದಿನಾಂಕ: 26 - 12 - 2013. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦ , ೨೦೧೪ 


೬ ೨೫ 


ಪ್ರಸ್ತಾವನೆ : 

ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಂತೆ ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ 2011 (SECC- 2011 ) ನಡೆಸಲು ತೀರ್ಮಾನಿಸಿದೆ. 
ಓದಲಾಗಿದೆ (1) ರ ದಿನಾಂಕ: 17 -10 - 2011 ಮತ್ತು ದಿನಾಂಕ: 23 - 05 -2012 ರನ್ವಯ ಒಟ್ಟು ಅನುದಾನ 172ಲಕ್ಷಗಳನ್ನು ( ಒಂದು ಕೋಟಿ ಎಪ್ಪತ್ತೆರಡು 
ಲಕ್ಷಗಳು ಮಾತ್ರ) ರಾಜ್ಯ ಸರ್ಕಾರವು ಕೇಂದ್ರ ಗ್ರಾಮೀಣಾಭಿವೃದ್ಧಿ ಮಂತ್ರಾಲಯ ನೀಡಿದ ಮಾದರಿಯಲ್ಲಿ ಒಟ್ಟು ಅನುದಾನದ ಶೇಕಡ 
90ರಷ್ಟು ಅನುದಾನವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಧಾನ SECC-2011 ಅಧಿಕಾರಿಗಳಿಗೆ ಬಿಡುಗಡೆಗೊಳಿಸಿದೆ. ಓದಲಾಗಿದೆ ( 2) ರಲ್ಲಿ ತಾವು ಗಣತಿ 
ಕಾರ್ಯಕ್ಕೆ ಬಾಕಿ ಅನುದಾನ ರೂ . 98 ಲಕ್ಷಗಳನ್ನು ಕೋರಿರುತ್ತೀರಿ. ಆದರೆ, ರಾಜ್ಯ ಸರ್ಕಾರದಲ್ಲಿ ಅನುದಾನದ ಲಭ್ಯತೆ ಕಡಿಮೆ ಇರುವ ಕಾರಣ ಕರಡು 
ಗಣತಿ ಪಟ್ಟಿ ಮುದ್ರಣದ ವೆಚ್ಚ ಮತ್ತು ಇತರೆ ವೆಚ್ಚಗಳಿಗೆ ರೂ . 15 ಲಕ್ಷಗಳನ್ನು ಬಿಡುಗಡೆ ಮಾಡಲು ನಿರ್ಧರಿಸಲಾಗಿದೆ. ಆದಕಾರಣ ರೂ . 15 ಲಕ್ಷಗಳನ್ನು 
ಬಿಡುಗಡೆ ಮಾಡಬೇಕಾಗಿರುವುದರಿಂದ ಈ ಆದೇಶ. 

ಸರ್ಕಾರದ ಆದೇಶ ಸಂಖ್ಯೆ : ಗ್ರಾಅಪ 10 ಎಸ್‌ಜೆವೈ 2010 ಬೆಂಗಳೂರು, ದಿನಾಂಕ: 04 - 02 - 2014 | 
ರಾಜ್ಯ ಸರ್ಕಾರವು ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ - 2011 (SECC- 2011 ) ನಡೆಸಲು ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು 
ಹಾಗೂ ಪ್ರಧಾನ SECC-2011 ಅಧಿಕಾರಿಗಳು ರೂ . 15 ಲಕ್ಷಗಳ ( ರೂ . ಹದಿನೈದು ಲಕ್ಷಗಳು ಮಾತ್ರ) ಅನುದಾನವನ್ನು ಕೆಳಕಂಡ ಷರತ್ತುಗಳಿಗೊಳಪಟ್ಟು 
ಮಂಜೂರಾತಿ ನೀಡಿ ಬಿಡುಗಡೆ ಮಾಡಿದೆ. 
ಷರತ್ತುಗಳು: 

ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ - 2011 ಗಾಗಿಯೇ ತೆರೆದಿರುವ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು. S .B . ಖಾತೆ ಸಂಖ್ಯೆ: 
64085310348, ಐಎಫ್‌ಎಸ್‌ಸಿ ಕೋಡ್- SEMY 0040149 , Bank Code -40419, ಪಿ . ಎನ್. ನಂ .93. ಜಿಹೆಚ್‌ಎಸ್ ರಸ್ತೆ, ಮಂಗಳೂರು 
ಬ್ಯಾಂಕ್ ಖಾತೆಗೆ ಜಮಾ ಮಾಡತಕ್ಕದ್ದು. 
ಅನುದಾನವನ್ನು ರಾಜ್ಯ ಮಟ್ಟದಲ್ಲಿ ತೆರೆದಿರುವ State Bank of Mysore , G SEVA Branch, ನಲ್ಲಿ ತೆರೆದಿರುವ ಬ್ಯಾಂಕ್ ಖಾತೆ ನಂ . 
64084063002 ಯಿಂದ ಪ್ರಧಾನ SECC -2011ರ ಅಧಿಕಾರಿಗಳು ತೆರೆದಿರುವ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಎಸ್‌ಬಿಎಂ ಬ್ಯಾಂಕ್ 
ಖಾತೆಗೆ ವರ್ಗಾಯಿಸುವುದು. 
ಸಾಮಾಜಿಕ ಆರ್ಥಿಕ ಮತ್ತು ಜಾತಿ ಗಣತಿ - 2011 ಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಮಾರ್ಗಸೂಚಿಯಂತೆಯೇ ಅನುದಾನವನ್ನು 
ಉಪಯೋಗಿಸತಕ್ಕದ್ದು. 
ಗಣತಿಗಾಗಿ ಬಿಡುಗಡೆ ಮಾಡಿದ ಅನುದಾನವನ್ನು ಬೇರೆ ಯಾವ ಉದ್ದೇಶಗಳಿಗೂ ಬಳಸದೇ ಕರಡು ಮತ್ತು ಅಂತಿಮ ಪಟ್ಟಿ ಮುದ್ರಣಕ್ಕಾಗಿ 
ಹಾಗೂ COTS ನಲ್ಲಿ ಅವಶ್ಯಕ ವೆಚ್ಚಗಳಿಗಾಗಿ ಮಾತ್ರ ಬಳಸುವುದು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಆಗಿಂದಾಗ್ಗೆ ನೀಡುವ 
ಸೂಚನೆಗಳನ್ವಯ ವೆಚ್ಚ ಮಾಡುವುದು. 
ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಬಿಡುಗಡೆಗೊಳಿಸಿದ ಅನುದಾನಕ್ಕೆ ಉಪಯೋಗ ಪ್ರಮಾಣ ಪತ್ರವನ್ನು ರಾಜ್ಯದ ಎಸ್‌ಇಸಿಸಿ - 2011 
ನೋಡಲ್ ಅಧಿಕಾರಿಯಾದ ನಿರ್ದೇಶಕರು ( ಇ - ಆಡಳಿತ ) ಮತ್ತು ಸ್ವ ಉಕಾ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 
ರವರಿಗೆ ಸಲ್ಲಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ರೋಹಿಣಿ ಸಿಂಧೂರಿ | 
ನಿರ್ದೇಶಕರು, ( ಇ - ಆಡಳಿತ) 

ಮತ್ತು ಸ್ವ ಉದ್ಯೋಗಕಾರ್ಯಕ್ರಮಗಳು 

ಹಾಗೂ ಪದ ನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ ಮತ್ತು 
PR - 265 

ರಾಜ್ಯದ ನೋಡಲ್ ಅಧಿಕಾರಿ, ಎಸ್‌ಇಸಿಸಿ - 2011 , 
SC -10 

ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ವಿಷಯ : 2013 -14ನೇ ಸಾಲಿಗೆ ರಾಜ್ಯದಲ್ಲಿರುವ ವಿವಿಧ ನ್ಯಾಯವಾದಿಗಳ ಸಂಘಗಳಿಗೆ ಸಹಾಯಾನುದಾನ ಬಿಡುಗಡೆ 

ಮಾಡುವ ಬಗ್ಗೆ ಆದೇಶ. 
ಓದಲಾಗಿದೆ : 1. ಸರ್ಕಾರದ ಆದೇಶ ಸಂಖ್ಯೆ : ಲಾ 32 ಎಲ್‌ಸಿಎಲ್ 1982 ದಿನಾಂಕ: 17 /18 /03/198 ಮತ್ತು ತಿದ್ದುಪಡಿ 

ದಿನಾಂಕ: 30 -10 -1996ರ ಅಧಿಸೂಚನೆ ಸಂಖ್ಯೆ : ಲಾ 112 ಎಲ್‌ಸಿಎಲ್ 1996 . 
ನಿಯಮಗಳ ತಿದ್ದುಪಡಿ ಅಧಿಸೂಚನೆ ಸಂಖ್ಯೆ : ಲಾ 120 ಎಲ್‌ಸಿಎಲ್ 2007 , ದಿನಾಂಕ: 18 - 02 - 2008 

ಮತ್ತು ಸೇರ್ಪಡೆ ದಿನಾಂಕ: 16 - 05 - 2008. 
3, ದಿನಾಂಕ: 07 - 01 - 2014 ಮತ್ತು ದಿನಾಂಕ: 01 - 02 - 2014ರ ಸರ್ಕಾರಿ ಆದೇಶ ಸಂಖ್ಯೆ : ಲಾ 104 

ಎಲ್‌ಸಿಎಲ್ 2013. 
4. ಕೊಪ್ಪಳ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಛೇರಿಯ ಪತ್ರ ಸಂಖ್ಯೆ: 626/2014 ದಿನಾಂಕ: 05 /02 /2014. 
5. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಛೇರಿಯ ಪತ್ರ ಸಂಖ್ಯೆ: 19 /2012 - 13 

ದಿನಾಂಕ: 05 - 02 - 2014 , 
6. ಕೋಲಾರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಛೇರಿಯ ಪತ್ರ ಸಂಖ್ಯೆ : 513 /2014 ದಿನಾಂಕ: 11 -02 - 2014 . 


೬ ೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦ , ೨೦೧೪ 


ಭಾಗ ೧ 


ಪ್ರಸ್ತಾವನೆ : 

ರಾಜ್ಯದಲ್ಲಿರುವ ವಿವಿಧ ವಕೀಲರುಗಳ ಸಂಘಗಳಿಗೆ ಕಾನೂನು ಪುಸ್ತಕ ಮತ್ತು ಪೀಠೋಪಕರಣಗಳನ್ನು ಖರೀದಿಸಲು ದಿ ಕರ್ನಾಟಕ 
ಗ್ರಾಂಟ್ - ಇನ್ - ಎಡ್ - ಟು - ಬಾರ್ ಅಸೋಸಿಯೇಷನ್ ರೂಲ್ಸ್ 1983ನ್ನು ಮೇಲೆ ಓದಲಾದ ಕ್ರಮಾಂಕ (1) ದಿನಾಂಕ: 17 / 8/ 03 /1983ರಲ್ಲಿ ರಚಿಸಲಾಗಿದೆ 
ಮತ್ತು ಇದಕ್ಕೆ ಹಂತ ಹಂತವಾಗಿ ತಿದ್ದುಪಡಿ ತರಲಾಗಿದ್ದು, ದಿನಾಂಕ: 30 - 10 - 1996ರ ಅಧಿಸೂಚನೆಯಲ್ಲಿ ಆಯಾ ಜಿಲ್ಲೆಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ 
ನ್ಯಾಯಾಧೀಶರಿಗೆ ಅಧಿಕಾರ ಪ್ರತ್ಯಾಯೋಜಿಸಲಾಗಿದೆ. 

ಮೇಲೆ ( 2) ರಲ್ಲಿ ಓದಲಾದ ಅಧಿಸೂಚನೆ ದಿನಾಂಕ: 18 /02 /2008 ಮತ್ತು ಸೇರ್ಪಡೆ ದಿನಾಂಕ: 16 / 05 /2008ರನ್ವಯ ಸಹಾಯಾನುದಾನದ 
ಮೊತ್ತವನ್ನು ಹೆಚ್ಚಿಸಿದ ಕರ್ನಾಟಕ ವಕೀಲರ ಸಂಘಗಳಿಗೆ ಸಹಾಯಾನುದಾನ ( ತಿದ್ದುಪಡಿ) ನಿಯಮಗಳು 2007 ದಿನಾಂಕ:18 - 02 - 2008ರಿಂದ ಜಾರಿಗೆ 
ಬಂದಿದೆ. 

ದಿನಾಂಕ: 07- 01-2014 ಮತ್ತು 01 - 02 - 2014ರಲ್ಲಿ ಆದೇಶದಲ್ಲಿ ಪ್ರಥಮ ಮತ್ತು ದ್ವಿತೀಯ ಹಂತವಾಗಿ 10. 45 ಲಕ್ಷ ರೂ . ಹಾಗೂ 15 .95 ಲಕ್ಷ 
ರೂ . ಗಳನ್ನು 20 ಜಿಲ್ಲೆಗಳಿಗೆ ಮೇಲೆ ಓದಲಾದ (3) ರ ಆದೇಶದಲ್ಲಿ ಬಿಡುಗಡೆ ಮಾಡಲಾಗಿದೆ. 

ಮೂರನೇ ಹಂತದಲ್ಲಿ 03 ಜಿಲ್ಲೆಗಳ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಜಿಲ್ಲೆಯ ಹಾಗೂ ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವ ತಾಲ್ಲೂಕು 
ಸಂಘಗಳ ಪ್ರಸ್ತಾವನೆ ಹಾಗೂ 2011 - 12ರ ಹಣ ಬಳಕೆ ಪ್ರಮಾಣ ಪತ್ರಗಳನ್ನು ಸಲ್ಲಿಸಿರುತ್ತಾರೆ. ಅದನ್ನು ಪರಿಶೀಲಿಸಿ ನಿಗಧಿಯಾಗಿರುವ ರೂ . 56 .00 
ಲಕ್ಷಗಳಲ್ಲಿ ಸದರಿ ಜಿಲ್ಲೆ ಹಾಗೂ ತಾಲ್ಲೂಕು ವಕೀಲರ ಸಂಘಗಳಿಗೆ ಹಂಚಿಕೆ ಮಾಡಲು ಸರ್ಕಾರವು ನಿರ್ಧರಿಸಿದೆ. ಅದರಂತೆ ಈ ಕೆಳಕಂಡ ಆದೇಶವನ್ನು 
ಹೊರಡಿಸಲಾಗಿದೆ . 

ಸರ್ಕಾರದ ಆದೇಶ ಸಂಖ್ಯೆ : ಲಾ 104 ಎಲ್ ಸಿಎಲ್ 2013 ಬೆಂಗಳೂರು, ದಿನಾಂಕ: 06 - 03 - 2014 
ಪ್ರಸ್ತಾವನೆಯನ್ನು ಕೂಲಂಕಷವಾಗಿ ಪರಿಶೀಲಿಸಿ ಕರ್ನಾಟಕ ರಾಜ್ಯದಲ್ಲಿನ ವಕೀಲರ ಸಂಘಗಳಿಗೆ ಸಹಾಯಾನುದಾನ ನಿಯಮಗಳು 1983 ಹಾಗೂ 
ನಂತರದ ತಿದ್ದುಪಡಿ ನಿಯಮಗಳನ್ವಯ ಅನುದಾನ ಕೋರಿ ಪ್ರಸ್ತಾವನೆ ಸಲ್ಲಿಸಿರುವ ಈ ಕೆಳಕಂಡ ವಕೀಲರ ಸಂಘಗಳಿಗೆ ರೂ . 3.30 ಲಕ್ಷ (ಮೂರು ಲಕ್ಷದ 
ಮೂವತ್ತು ಸಾವಿರ ರೂಪಾಯಿಗಳು ಮಾತ್ರ) ಸಹಾಯಾನುದಾನವನ್ನು 2013 - 14ನೇ ಸಾಲಿಗೆ ಬಿಡುಗಡೆ ಮಾಡಲು ಸರ್ಕಾರದ ಮಂಜೂರಾತಿ ನೀಡಲಾಗಿದೆ. 


ಬಾರ್ ಅಸೋಸಿಯೇಷನ್ ಹೆಸರು 


ಬಿಡುಗಡೆ ಮಾಡಬಹುದಾದ ಮೊತ್ತ 


1) ವಕೀಲರ ಸಂಘ, ಕೋಲಾರ ಜಿಲ್ಲೆ 


ರೂ . 1,55, 000 / 


2) ವಕೀಲರ ಸಂಘ , ಬೆಂಗಳೂರು ( ಗ್ರಾಮಾಂತರ) ಜಿಲ್ಲೆ 


ರೂ . 80 ,000 / 


3) ವಕೀಲರ ಸಂಘ, ಕೊಪ್ಪಳ 


ರೂ . 95 ,000/ 


ಒಟ್ಟು 

ರೂ . 3, 30 ,000 / 
ಎಲ್ಲಾ ವಿಭಾಗೀಯ ಜಿಲ್ಲಾ ಮತ್ತು ತಾಲ್ಲೂಕು ಮಟ್ಟದ ವಕೀಲರ ಸಂಘಗಳಿಗೆ ಸಂಬಂಧಪಟ್ಟ ಸಕ್ಷಮ ಪ್ರಾಧಿಕಾರಗಳು ಅಂದರೆ ಆಯಾ ಜಿಲ್ಲೆಯ 
ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು/ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರುಗಳು ಈ ಆದೇಶದಲ್ಲಿ ಬಿಡುಗಡೆ ಮಾಡಲಾದ ಸಹಾಯಾನುದಾನವನ್ನು 
ಆಯಾ ವಕೀಲರ ಸಂಘಗಳಿಂದ ವರದಿಯೊಂದಿಗೆ ಅರ್ಜಿಗಳನ್ನು ಪಡೆದು ಪರಿಶೀಲಿಸಿ ಈ ಕೆಳಗೆ ನಿಗದಿಪಡಿಸಲಾಗಿರುವಂತೆ 

ತಾಲ್ಲೂಕು ಮಟ್ಟದ ವಕೀಲರ ಸಂಘ - ರೂ . 20,000 
ಜಿಲ್ಲಾ ಮಟ್ಟದ ವಕೀಲರ ಸಂಘ 

ರೂ . 35 ,000 
ಬೆಂಗಳೂರು ವಕೀಲರ ಸಂಘ - ರೂ . 1,25,000 
ಮಂಜೂರು ಮಾಡಬಹುದು ಮತ್ತು ಆರ್ಥಿಕ ಇಲಾಖೆಯು ಆಗಿಂದಾಗ್ಗೆ ಹೊರಡಿಸಿರುವ ಮಾರ್ಗಸೂಚಿಗಳ ಅನ್ವಯ ನಿಗಧಿತ ಕಾಲಮಿತಿಯೊಳಗೆ 
ಸಂಬಂಧಪಟ್ಟ ಖಜಾನೆಗಳಿಗೆ ಬಿಲ್‌ಗಳನ್ನು ಸಲ್ಲಿಸಿ ಹಣ ಪಡೆಯತಕ್ಕದ್ದು. 

ಪ್ರಮಾಣ ಪತ್ರವನ್ನು ಸಲ್ಲಿಸದೇ ಇರುವ ವಕೀಲರುಗಳ ಸಂಘಗಳಿಂದ ಉಪಯೋಗಿತ ಪ್ರಮಾಣ ಪತ್ರ ಪಡೆದು, ಪ್ರಸಕ್ತ ಸಾಲಿನ ಸಹಾಯಾನುದಾನ 
ಬಿಡುಗಡೆ ಮಾಡುವ ಷರತ್ತಿಗೆ ಈ ಆದೇಶ ಒಳಪಟ್ಟಿದೆ . 

ಪ್ರಸಕ್ತ ಆರ್ಥಿಕ ವರ್ಷದ ನಂತರ ಆ ಸಾಲಿನ ಅನುದಾನ ಬಿಡುಗಡೆಗಾಗಿ ಸಲ್ಲಿಸುವ ಅರ್ಜಿಗಳನ್ನು ಪರಿಗಣಿಸಲಾಗದು. ಆರ್ಥಿಕ ವರ್ಷ ಮುಗಿದ 
ಕೂಡಲೇ ಈ ಉದ್ದೇಶಕ್ಕಾಗಿ ಸಕ್ಷಮ ಪ್ರಾಧಿಕಾರಿಗಳು ಬಿಡುಗಡೆ ಮಾಡಿದ ಮತ್ತು ಆದ್ಯರ್ಪಣೆ ಮಾಡಿದ ವಿವರಗಳನ್ನು ಸರ್ಕಾರಕ್ಕೆ ತಪ್ಪದೇ ಸಲ್ಲಿಸುವುದು. 

ಈ ಸಹಾಯಾನುದಾನವನ್ನು ಅಡೊಕೇಟ್ ಜನರಲ್ ರವರ ಮೂಲಕ ಲೆಕ್ಕ ಶೀರ್ಷಿಕೆ 2014 - 00 - 114 - 0 - 01 - 059 ಇತರೆ ಖರ್ಚು 
(ಯೋಜನೇತರ) ಅಡಿಯಲ್ಲಿ ಒದಗಿಸಿರುವ 2013 -14ನೇ ಸಾಲಿನ ಅನುದಾನದಿಂದ ಭರಿಸತಕ್ಕದ್ದು. 

ಈ ಆದೇಶವನ್ನು ಕಾನೂನು ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರ ಟಿಪ್ಪಣಿ ಸಂಖ್ಯೆ: ವನ ಇ 126 ಆಂಆಬಿ 2014 ದಿನಾಂಕ: 
24 /02 /2014ರಲ್ಲಿ ನೀಡಲಾಗಿರುವ ಸಹಮತಿಯನ್ವಯ ಹೊರಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

- ಹೆಚ್ .ಎಸ್. ಜಯರಾಮು 
PR- 283 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ - 2 ) 
SC - 25 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 


1.92 


2007 0 PDF 837 Ooms , Todowao , weet no , 2008 

92 
COMMERCE AND INDUSTRIES SECRETARIAT 
Sub : Proposalof M /s JSW Steel Ltd.,- to "Augment existing 10 facilities to reach 

10 MTPA Plant capacity with Coke Ovens " at Vidyanagar, Toranagallu , 

Sandur Taluk , Bellary District - Reg . 
Ref : Proceedings of the 33rd State High Level Clearance Committee (SHLCC) 

meeting held on 19 .11.2013. 
PREAMBLE : 

M /s JSW Steel Ltd ., has proposed to "Augment the existing facilities to reach 10 MTPA Plant capacity with Facilities of Sinter 
Plant 4 .2 MTPA, Coke Ovens 2.5 MTPA , Revamping of Existing Blast Furnace , Steel Making & Casting Capacity 1.5 MTPA, Support 
Facilities for Power utilities and Material Handling , Electrical Steel Mill - 0.2 MTPA, Bar Mill - 1.2 MTPA, Cut to Length 
Facility - 0.6 MTPA", with an investment of Rs . 6930.00 crore , generating employment to about 3113 persons at Vidyanagar, 
Toranagallu , Sandur Taluk, Bellary District. 

The proposal was examined in the 33rd State High Level Clearance Committee (SHLCC ) Meeting held on 
19. 11. 2013 .Government has examined the recommendations made by the State High Level Clearance Committee , in all aspects . 
Hence the following order. 

GOVERNMENT ORDER No . Cl 2 SPI 2014 , BANGALORE, DATED : 03.01.2014 
Government is pleased to accord in principle approval to the investment proposal of M /s JSW Steel Ltd ., to "Augment the 
existing facilities to reach 10 MTPA Plant capacity with Facilities of Sinter Plant 4.2 MTPA , Coke Ovens 2 .5 MTPA , Revamping of 
Existing Blast Furnace, Steel Making & Casting Capacity 1 .5 MTPA, Support Facilities for Power Utilities and Material Handling, 
Electrical Steel Mill - 0. 2 MTPA , Bar Mill - 1.2 MTPA , Cut to Length Facility - 0 .6 MTPA", with an investment of Rs . 6930 .00 crore at 
Vidyanagar, Toranagallu , Sandur Taluk , Bellary District, generating employment to about 3113 persons with the following infrastructure 
facilities , incentives and concessions: 
Land : 

Additionalland not required , existing land . 


Power : 


Additional Power not required 


2 . 


Water : 

AdditionalWater not required 

The unit is eligible to avail incentives and concessions as per the applicable 
Incentives & Concessions: 

Industrial Policy of the State . 
Sanction of the above infrastructure facilities , incentives and concessions is subject to the following terms and conditions: 

1. Environment : The company to obtain Consent for Establishment and Consent or Operation from KSPCB and 

environmental clearance from MoEF, Govt. of India or the Dept of Forest, Ecology & Environment, Govt. of Karnataka , if 
applicable. 
Employment : The Company shall comply with the provisions of Industrial Policy of Govt. of Karnataka and Dr. Sarojini 
Mahishi Report,. Prepare a plan for development of Human Resources required for the project, train local people. A copy 
of Human Resources Development plan shall be sent to the Commissioner for Industrial Development & Director of 

Industries and Commerce for monitoring. 
3. Vendor Development : Wherever there is scope for vendor development for the project, the company shall prepare a 

vendor development plan , develop local vendors and procure the required inputs, components and sub-assemblies from 
these local vendor units . A copy of the vendor development plan shall be sent to the Commissioner for Industrial 

Development & Director of Industries and Commerce for monitoring. 
4 . Social Infrastructure Development: The Company is advised to take up socialinfrastructure development projects in the 

vicinity of the proposed location of the unit and comply with the stipulation of Company Act 2013. A copy of such projects 
shall be sent to the Commissioner for Industrial Development & Director of Industries and Commerce for monitoring . 


5 . Others : 


b ) 


a ) The company shall adopt rainwater harvesting , waste water recycling and water conservation techniques . Zero 

discharge facility should be adopted wherever applicable . 
The company shall take all statutory and other necessary clearances from the competent authorities including Govt. of 
India and shall submit milestones /progress in the implementation of the project regularly, which will be monitored by the 

Department 
This approval is valid for a period of five years from the date of issue of this Government Order. 

By Order and in the name of the Governor of Karnataka, 

S. UMADEVI, 

Desk Officer ( Technical Cell ), 
PR 250 

Commerce and Industries Department. 


eges 


FDF :37 ODZE, TODO , Joget 00, 9008 

2007 0 
PLANNING , PROGRAMME MONITORING AND STATISTICS SECRETARIAT 
Subject : Appointment and Service conditions of Karnataka Evaluation Authority, Employees Rules, 2013 reg. 
Read : 1. G .O . No. PD 8 EVN 2011, Bangalore, Dt: 11.07 .2011 

2 . G .O . No. PD 20 EVN 2011, Bangalore, Dt: 05 .09.2011 
3. G .O . No. PD 14 EVN 2012 Dt. 25 .05 .2012 
4 . Proceedings of the 2nd GBM of KEA held on 01. 10 .2012 . 
5. G .O . No. PD 22 SMC 2013 Bangalore Dt. 12.02. 2013 
6 . G .O . No. PD 90 KEA 2012 dt: 16 .04 .2013. 


Preamble : 


Government vide order No. PD 8 EVN (2) 2011, Bangalore , dated 11.07. 2011 the establishment of the Karnataka Evaluation 
Authority was approved with a sanctioned strength of 19 posts . 

Government vide order PD 20 EVN 2011 Bangalore, dated 05 .09. 2011 the State Government approved the byelaws and 
accordingly Karnataka Evaluation Authority was registered as a society under the Karnataka Societies Registration Act 1960 on 
19.09 .2011 . 


In the Government Order PD 14 EVN 2012 dated 25 .05 . 2012 , two out of the 4 Posts of Research Assistants were upgraded 
to the posts of Evaluation Officers , and two posts were re -designated as Procurement Officer and Project Formulation and Monitoring 
Specialist respectively . 

The General Body of Karnataka Evaluation Authority chaired by the Chief Secretary to Government in its 2nd meeting held on 
01.10 .2012 considered the subject regarding creation of additional posts and constituted a sub -committee under the chairpersonship of 
Principal Secretary, Planning , Programme Monitoring and Statistics Department to examine the staffing needs of Karnataka Evaluation 
Authority and to make necessary recommendations vide resolution VI in the reference cited at (4) above . 
1 . A set of draft rules titled " Appointment and Service Conditions of Karnataka Evaluation Authority Employees Rules, 2013" 

were placed before the second Governing Body Meeting of the Karnataka Evaluation Authority held on 17th December 2012 
for approval. However the Governing Body decided to constitute a Sub -Committee under the Chairpersonship of CEO , 
Karnataka Evaluation Authority with officers from DPAR and Finance Department as members to review these rules and 
submit a revised draft. The Sub -Committee met on 28th December 2012 and 4th January 2013 and reviewed the draft arid 
submitted a final report. 


The said report proposal has been approved by the General Body of Karnataka Evaluation Authority and G .O . No . PD 90 

KEA 2012 dated 16 .04 .2013 sanction has been accorded for creating 29 posts . 
Hence following order 

Govt. Order No . PD 22 SMC 2013, Bangalore Dated 11 -02-2014 
1. After careful consideration of the proposal submitted by Karnataka Evaluation Authority Government is pleased to approve 

the rules called " Appointment and Service conditions of Karnataka Evaluation Authority (KEA ) Employees Rules 2013" as 

per the Annexure to this order under Rule- 17 of KEA. 
2 . The Government Order is issued after taking necessary approvals from Department for Personnel & Administrative Reforms 

and Finance department. 
3 . This Rule shall come into force with immediate effect. 

BY ORDER AND IN THE NAME OF THE 
GOVERNOR OF KARNATAKA 

S. Umavathy, 
Under Secretary to Government, 
Planning, Programme Monitoring 

and Statistics Department 
ANNEXURE - 1 


These rules shall be called " Appointment and Service Conditions of Karnataka Evaluation Authority (KEA) Employees Rules , 


2013". 


Part I Creation of posts and Appointment 
1. Creation of posts : The number of technical, administrative, ministerial and other posts sanctioned , vide , G .O . No. PD 90 
KEA 2012 dated 16 .04 .2013 in Karnataka Evaluation Authority shall be as under: 


20000 


FRIDTU37 DOTJE, RUOLO, gegen no , 9008 


& 95 


Table - 1 


SI.No . 


Category of Post/ 

Designation 


Pay Scale 


No . of 

posts 
created in 
GO dated 
11 .07. 2011 


No. of 

posts 
abolished 


No . of 

posts 
created in 
this order 


No. of 
total posts 


5 


6 


7 


Scale less 


Nil 


Nil 


Chief Evaluation Officer 
Addnl. Chief Evaluation Officer 


Scale less 


1 


Nil 


Nil 
Nil 


Director of Evaluation 


Scale less 


Nil 


Associate Directors 


Scale less 


N 


Evaluation Officer 


Scale less 


Scale less 
40050 -56550 


Research Fellows 
Web & MIS Manager 
Evaluation Officer 
a . Procurement Officer 
b . Project formulation & 
Monitoring Specialist 
Administrative Officer 


40050 -56550 


Nil 


Accounts Officer 


28100 -50100 


Nil 


Desk Officer (Under Secretary ) 


28100 -50100 


Nil 


Nil 


Office Assistants 


16000 - 29600 


Nil 


14550 - 26700 


Nil 


Nil 


Personal Secretary 
DTP Operator 


16000 - 29600 


Drivers 


9600 - 14550 


Nil 
Nil 
Nil 


16 


9600 - 14550 


- 


2 
2 
19 


Attenders 

Total posts 


40 


2 . Appointment in Karnataka Evaluation Authority: Posts in Karnataka Evaluation Authority may be filled by deputation of 
suitable candidates from any Government Department, Public Sector Undertaking, University and other reputed Academic and 
Research institutions. If , no such candidates are available, eligible candidates may be appointed through an open and competitive 
process on contract basis . 


3. Deputation to Karnataka Evaluation Authority : It shall be as per the prevailing service rules of the candidates. Direct 
appointment to any post in Karnataka Evaluation Authority shall be purely temporary and based on contract agreement. It does not 
entail regularisation of service under any circumstances. Initial tenure for contract appointments shall be one year. Subject to 
satisfactory performance , it is extendable up to a maximum of five years. 

4 . Direct appointment : It shall be consistent with Karnataka Civil Service (General Recruitment) Rules , 1977 ; Karnataka 
Civil Service (Appointment by Competitive Examination and selection ) (General) Rules 2006 and SC /ST/OBC (Reservation in 
Appointments) Act, 1990 . 

5 . Eligibility criteria: Posts in the ProgrammeWing shall be based on such qualifications as may be required for teaching 
and research in Universities and shall be considered as technical posts . Posts in Administrative Wing shall carry academic qualifications 
as may be applicable to similar posts in the state government. In all cases prior experience is desirable . ( Details are attached in Table- 2) 

6 . Contract appointments : It shall be advertised in prominent news papers and also on the Karnataka Evaluation Authority 
website . Applications received shall be scrutinised by a committee constituted by the Principal Secretary, Planning Department and a 
merit list of eligible candidates shall be prepared . Shortlisted candidates will be called for a test and /or interview by a Selection 
Committee appointed by the Principal Secretary; Planning Department under Rule 16 (6 ) of Karnataka Evaluation Authority in the ratio 
of 1 : 3. The selection Committee for the posts in the ProgrammeWing shall include two eminent Academicians named by the Governing 
Body as members. Candidates shall be selected based purely on their merit . 

7 . Subject to the approval of Governing Body , retired government servants may be appointed to any post in Karnataka 
Evaluation Authority if they have the required skills and expertise on such terms and conditions as may be deemed appropriate . 


& ao 


FDF837 ODZIE , Todowao , Jogos no , 9008 


2007 0 


8 . Subject to these rules , Principal Secretary , Planning Department shall be the competent authority to make any 
appointments to a vacant or newly created post in Karnataka Evaluation Authority . 

PART II Terms and Conditions of employment in Karnataka Evaluation Authority 


1. Pay : 


SI.No . 


Designation 
Chief Evaluation Officer 
Additional Chief Evaluation Officer 
Director of Evaluation 
Associate Director of Evaluation 
Research (Analyst) Fellow 
Web & MIS Manager 


4 . 
5 . 


Pay of the above mentioned posts to be filled up by deputation is created as scale less to make the appointments flexible . 
2 . Deputation allowance : 

The Govt. Employees on deputation /contract appointment to this Authority are not eligible to deputation allowance in terms of 
G .O .No. FD /SRP 88 dated 04 . 03. 1988 . 
3. Perks 

A . The service conditions of employees on contract basis is governed by the terms of contract. 
B . Statutory contributions like EPF will be paid as per the relevant laws. 

C . TA & DA for travel outside the headquarters, reimbursement ofmobile phone bills and conveyance by official vehicle or 
hired taxi or conveyance allowance in lieu will be paid at the rates admissible to equivalent posts in the state government. 

D . Reimbursement of lodging charges for outstation tours at the rates applicable to equivalent posts in the state government. 
4 . Leave: 

Contract employees will be governed by the specific terms of contract. Officers and staff on deputation will be governed by 
their Service Rules. 
5 . Performance assessment: The performance of every Karnataka Evaluation Authority employee is subject to annual evaluation , the 
details of which will be set out by a committee appointed by the Governing Body . Continuance in the service , extension or renewal of 
contract is subject to satisfactory performance . 
6 . Other service regulations : Prior employment in Karnataka Evaluation Authority is not a disqualification for filing an application and 
seeking fresh appointment to a higher post in Karnataka Evaluation Authority or to seek employment elsewhere . 


7 . Disciplinary action /Removal /termination of servicelResignation etc : 


A . 


B . 


If the performance of any employee is unsatisfactory or if he/she indulges in unlawful or illegal activities or behaves in a 
manner that is detrimental to the interests of Karnataka Evaluation Authority , the person concerned may be issued one 
month s notice or paid one month s remuneration in lieu thereof and be removed from service by the Principal Secretary, 
Planning Department. 
Anyone wanting to resign and leave Karnataka Evaluation Authority may do so by giving three month s advance notice or 
paying three month s remuneration in lieu thereof. 
Unauthorised absence for one month ormore will lead to automatic termination of the appointment. If the Chief Evaluation 
Officer , Karnataka Evaluation Authority is convinced of the reason may condone the unauthorised absence by a special 
speaking order . 
Record of service : A separate and up -to -date record of service shall be maintained for every employee of Karnataka 
Evaluation Authority in the form of a dossier. The same shall be archived for a period of ten years after the person demits 
office . 
Power to remove difficulties : If any difficulty arises in giving effect to these rules , the Principal Secretary , Planning 
Department may , by an order in writing remove such difficulties . 

S . Umavathy, 
Under Secretary to Government, 
Planning, Programme Monitoring 

and Statistics Department 


287 0 


220 


FRIDE 37 Jous , Toowoo , Joget no , 9008 
TABLE -2 ELIGIBILITY CRITERIA FOR APPOINTMENT IN KARNATAKA EVALUATION AUTHORITY 


SI. 
NO . 


Designation 


Essential educational qualifications 


Desirable 
Qualifications 


Minimum 
experience 
required 
(Years ) 


Age limit (Min 
Max (years ) 


Grade 


Sourcing 


1. 


Chief Evaluation 

Officer 


20 


50 -55 


ACS/Principal 

Secretary 


All India Service Officer 

on deputation 


Phd in Public Policy /Public Administration / 
Economics /Management/any other relevant social science 
discipline 
PhD in Post Graduate in Public Policy/Public Administration / 
Economics / Management/any other relevant social science 


Publication of articles 
and books/teaching 

experience 
Publication of articles 
and books/teaching 

experience 
Publication of articles 
and books/teaching 

experience 


Additional Chief 
Evaluation 

Officer 
Director of 
Evaluations 


45 -55 


AIS /Central/State Civil 
service officer/ University 
Professor on deputation 


PhD in Public Policy/Public Administration /Economics/ 
Econometrics/ Business Management/Engineering/ Statistics/ 
or any other social science discipline 


40 -55 


Deputation / Contract 

appointment 


Associate 
Director of 
Evaluations 


PhD in Public Policy /Public Administration /Economics/ 
Econometrics/Business Management/Engineering / Statistics/ 
or any other social science discipline 


Publication of articles 
and books/teaching 

experience 


35 - 45 


Deputation / contract 

appointment 


Secretary to 
Government of 

Karnataka 
Notbelow the 

rank of 
Professor/Sr 
Director in the 

State Govt. 
Not below the 

rank of an 
Associate 

Professor / 
Director in the 

State Govt. 
Not below the 

rank of 
Assistant 
Professor 

State Civil 
Service Group 

B Officer 
Not below the 
rank of Dy . 
Secretary 

Under 
Secretary in 
the Secretariat 


5 . 


Research Fellow 


PhD in the relevant discipline 


Research experience 

& publications 


30 -50 


Deputation / Contract 

appointment 


First class in MCS and specialisation in web designing 


MIS & Web 
Manager 


Work experience as 

team leader 


25 - 35 


Deputation / contract 

appointment 


| KAS / any other state servicel central service officer 


45 -55 


Deputation 


Administrative 

Officer 


Teaching or research 

experience 


8 . 


Desk Officer 


Any Graduate with a first class from a recognised university 


30 -45 


Deputation 


Specialisation inHR / 

Procurement 


FDF837 ODJE , Todowo, gyer 00 , 9008 


Designation 


Essential educational qualifications 


Desirable 
Qualifications 


Minimum 
experience 
required 
(Years) 


Age limit (Min 
Max (years) 


Grade 


NO . 


Sourcing 


Account Officer 


B .Com with first class form a recognised University 


Experience in Tally 


10 


35 - 45 


Asst. 
Controller in 

SAD 


Deputation from SAD or 

AG Office 


Office Assistant 


Any graduate from a recognised university 


25 - 35 


FDA 


Deputation 


| Graduate with English Stenography 


25 -45 


FDA 


Deputation 


Personal 
Secretary to 

CEO 
Personal 
Secretary to 

ACEO 


PUC with basic computer and telephone operation knowledge 


25 -40 


FDA 


Deputation 


Deputation 


DTP Operator 


PUC with computer skills in MS Office and Graphics 


20 -35 


SDA 


Driver 


7th class with a LMV driving licence 


25 - 45 


DRV 


Deputation 


15 . 


Attender 


10th class 


--- 


L 


5 


| 


25 -45 


Group D 


Outsourcing 


Note : 

1. 
2 . 


Proficiency in MS Office is essential or all posts except Sl.No. 14 & 15 .working knowledge in Kannada is desirable for all posts. 
Medical fitness as prescribed for state civil services shall be mandatory for contract appointments. Only those who were found medically fit are eligible to get appointed even if he/she is 
otherwise qualified . 
Posts of Sl.Nos, 8, 10 , 11, 12, 13, 14 shall be filled by deputation only . However the posts requiring technical qualification be considered for filling on contract basis . 


3. 


PR - 247 
SC - 100 


S . Umavathy, 
Under Secretary to Government, 
Planning , Programme Monitoring 

and Statistics Department 


2007 0 


೬೩೩ 


Laa 


Sub 


: 


7DF837 ODZIE , TOOTJO, Jogger no , 9008 

COMMERCE AND INDUSTRIES SECRETARIAT 
Proposal of M /s Mylar Sugars Ltd ., - to establish " 5000 TCD Sugar Plant with 
25 MW Co - gen Plant & 60 KLPD Distillery Plant" at Hoovina Hadagali, Bellary 
District – Reg 
Proceedings of the 33rd State High Level Clearance Committee (SHLCC ) 
meeting held on 19 . 11 .2013 . 


Ref 


: 


PREAMBLE : 


M /s Mylar Sugars Ltd ., has proposed to establish a "5000 TCD Sugar Plant With 25 MW Co - gen Plant & 60 KLPD Distillery 
Plant", with an investmentof Rs. 242.00 crore , generating employment to about 396 persons at Hoovina Hadagali, Bellary District. 

The proposal was examined in the 33rd State High Level Clearance Committee (SHLCC) Meeting held on 
19 .11.2013.Government has examined the recommendations made by the State High Level Clearance Committee , in all aspects. 
Hence the following order. 

GOVERNMENT ORDER No. Cl 3 SPI 2014 , BANGALORE , DATED : 03.01 .2014 
Government is pleased to accord in principle approval to the investment proposal of M /s Mylar Sugars Ltd ., to establish a 
" 5000 TCD Sugar Plant With 25 MW Co - gen Plant & 60 KLPD Distillery Plant" , with an investment of Rs. 242 .00 crore at persons at 
Hoovina Hadagali, Bellary District, generating employment to about 396 persons with the following infrastructure facilities, incentives 
and concessions : 


Land : 


95 acres of land in Hoovina Hadagali, Bellary District. 


Out of which 52 .09 acres to be purchased U /s 109 of KLR Act and conversion of the 
same in Beerabbi Village at various Sy . Nos. 2471 A , 241 /B , 243/ A , 247/B , 241/D , 
240/ A , 241/CI, 241/C2, 158 / A , 249, 241/C3 and 157 /1 . 


Balance 42 .91 acres of land at Beerabbi Village and Hire Hadagali Village at various 
Sy . Nos . 241/E , 241/F , 241/G , 241/ H , 241/ A , 243, 242, 244 , 246 , 248 /B , 248 / B 1 , 
248 /B2 and 248 / A to be acquired by KIADB as SUC (70 % consent) . 


Power: 


250 KV A from GESCOM . 


Water: 


3200 KLD from Tungabhadra river subject to approval from WRD . The company to 
separate application before WRD for allocation of water. 


Incentives & The unit is eligible to avail incentives and concessions as per the applicable 

Concessions: | Industrial Policy of the State . 
Sanction of the above infrastructure facilities, incentives and concessions is subject to the following terms and conditions : 

1. Environment : The company to obtain Consent for Establishment and Consent or Operation from KSPCB and 

environmental clearance from MoEF , Govt. of India or the Dept of Forest, Ecology & Environment, Govt. of Karnataka , if 
applicable . 


2. Employment : The Company shall comply with the provisions of Industrial Policy of Govt . of Karnataka and Dr. Sarojini 

Mahishi Report,. Prepare a plan for development of Human Resources required for the project, train local people. A copy 
of Human Resources Development plan shall be sent to the Commissioner for Industrial Development & Director of 
Industries and Commerce formonitoring. 


Vendor Development : Wherever there is scope for vendor development for the project , the company shall prepare a 
vendor development plan , develop local vendors and procure the required inputs , components and sub -assemblies from 
these local vendor units . A copy of the vendor development plan shall be sent to the Commissioner for Industrial 
Development & Director of Industries and Commerce for monitoring . 


4 . Social Infrastructure Development : The Company is advised to take up social infrastructure development projects in 

the vicinity of the proposed location of the unit and comply with the stipulation of Company Act 2013 . A copy of such 
projects shall be sent to the Commissioner for Industrial Development & Director of Industries and Commerce for 
monitoring . 


5 . Others : 


a ) 


The Company shall provide employment to at least one person to family of land looser whenever land acquisition is 
through KIADB . 


b ) 


The company shall adopt rainwater harvesting , waste water recycling and water conservation techniques . Zero 
discharge facility should be adopted wherever applicable . 


& 28 


FOT & T ODZIE , DOBIJO, yet no , 9008 


2000 


C) 


The company shall take all statutory and other necessary clearances from the competent authorities including Govt . 
of India and shall submit milestones/progress in the implementation of the project regularly , which will be monitored 
by the Department. 


This approval is valid for a period of two years from the date of issue of this Government Order. 


By Order and in the name of the Governor of Karnataka , 


PR 


S . UMADEVI, 

Desk Officer (Technical Cell), 
PR 251 

Commerce and Industries Department. 
COMMERCE AND INDUSTRIES SECRETARIAT 
Sub : Proposal of M /s. Roquette Riddhi Siddhi Pvt. Ltd ., - to expand the existing 

capacity with additional new products at Gokak Taluk , Belgaum District – Reg 
Ref : Proceedings of the 33rd State High Level Clearance Committee (SHLCC ) 

meeting held on 19. 11. 2013 . 
PREAMBLE : 

M /s. Roquette Riddhi Siddhi Pvt. Ltd ., is an existing industry in Gokak Taluk , Belgaum District engaged in the manufactured 
Maize Starches and Allied products . The Company has proposed the expand the existing production capacity of Maize Starches and 
allied products including new products such as modified starches, with an investment of Rs. 335 .00 crore , generating employment to 
about 1100 persons at Gokak Taluk , Belgaum District. 

The proposal was examined in the 33rd State High Level Clearance Committee (SHLCC ) Meeting held on 
19 . 11. 2013 .Government has examined the recommendationsmade by the State High Level Clearance Committee , in all aspects . 
Hence the following order. 

GOVERNMENT ORDER No . CI 4 SPI 2014 , BANGALORE , DATED : 03.01 .2014 
Government is pleased to accord in principle approval to the investment proposal of M /s . Roquette Riddhi Siddhi Pvt. Ltd ., to 
expand the existing production capacity of Maize Starches and allied products including new products such as modified starches, with 
an investment of Rs. 335 .00 crore , at Gokak Taluk , Belgaum District, generating employment to about 1100 (including the existing) 
persons with the following infrastructure facilities , incentives and concessions: 


Land : 


Own Land 


Power : 


4000 KVA additional power from HESCOM . 


Water: 


1 .5 MLD from Ghataprabha River downstream of Hidakal Dam subject to approval of 
WRD , Company to adopt water conservation measuring and use maximum recycled 
water. The Company to ensure zero discharge as recommended by KSPCB . 


Incentives & 
Concessions : 


The unit is eligible to avail incentives and concessions as per the applicable 
Industrial Policy of the state . 


Sanction of the above infrastructure facilities , incentives and concessions is subject to the following terms and conditions: 


1. Environment : The company to obtain Consent for Establishment and Consent for Operation from KSPCB and 

environmental clearance from MoEF , Govt. of India or the Dept of Forest, Ecology & Environment, Govt. of Karnataka, if 
applicable . 


2. Employment : The Company shall comply with the provisions of Industrial Policy of Govt. of Karnataka and Dr. Sarojini 

Mahishi Report,. Prepare a plan for development of Human Resources required for the project, train localpeople . A copy 
of Human Resources Development plan shall be sent to the Commissioner for Industrial Development & Director of 
Industries and Commerce for monitoring . 


3. Vendor Development : Wherever there is scope for vendor development for the project, the company shall prepare a 

vendor development plan , develop local vendors and procure the required inputs , components and sub -assemblies from 
these local vendor units . A copy of the vendor development plan shall be sent to the Commissioner for Industrial 
Development & Director ofIndustries and Commerce for monitoring . 


4 . Social Infrastructure Development : The Company is advised to take up social infrastructure development projects in 

the vicinity of the proposed location of the unit and comply with the stipulation of Company Act 2013 . A copy of such 
projects shall be sent to the Commissioner for Industrial Development & Director of Industries and Commerce for 
monitoring . 


2007 0 


FOOT : 37 DOLJE , TO , Jees oo , 9008 


& 238 


5 . Others : 


a ) 


The company shall adopt rainwater harvesting, waste water recycling and water conservation techniques . Zero 
discharge facility should be adopted wherever applicable . 


The company shall take all statutory and other necessary clearances from the competent authorities including Govt. 
of India and shall submitmilestones/progress in the implementation of the project regularly , which will be monitored 
by the Department. 


This approval is valid for a period of two years from the date of issue of this Government Order. 

By Order and in the name of the Governor of Karnataka, 


S . UMADEVI, 

Desk Officer (Technical Cell), 
PR 252 

Commerce and Industries Department. 
COMMERCE AND INDUSTRIES SECRETARIAT 
Sub : Proposal of M /s . Enterprises software Solutions Lab Pvt., - Ltd to establish 

“ Biometrical Terminals " at Hardaware Park , Devanahalli Industrial Area , 

Bangalore Rural District-Reg . 
Ref : Proceedings of the 33rd State High Level Clearance Committee (SHLCC ) 

meeting held on 19. 11. 2013 . 
PREAMBLE : 

M /s . Enterprises software Solutions Lab Pvt., has proposed to establish a " Biometrical Terminals", with an investment of 
Rs. 320 .00 crore, generating employment to about 2000 persons at Hardware Park , Devanahalli Industrial Area, Bangalore Rural 
District. 

The proposal was examined in the 33rd State High Level Clearance Committee (SHLCC ) Meeting held on 
19. 11 .2013.Government has examined the recommendations made by the State High Level Clearance Committee , in all aspects . 
Hence the following order. 

GOVERNMENT ORDER No . CI 5 SPI 2014, BANGALORE , DATED : 03 .01. 2014 
Government is pleased to accord in principle approval to the investment proposal of M /s . Enterprises software Solutions Lab 
Pvt. Ltd ., to establish a " Biometrical Terminals ", with an investment of Rs . 320 .00 crore , at Hardware Park , Devenahalli Industrial Area , 
Bangalore Rural District.generating employment to about 2000 persons with the following infrastructure facilities, incentives and 
concessions : 


Land : 


KIADB to allot 5 acres of land in Hardware Park , Devanahalli Industrial Area, for the 
project 


Power: 


2000 KVA from BESCOM . 


Water: 


20 KLPD form KIADB 


Incentives & The unit is eligible to avail incentives and concessions as per the applicable 
Concessions: | Industrial Policy of the state . 


Sanction of the above infrastructure facilities , incentives and concessions is subject to the following terms and conditions: 


1 . Environment : The company to obtain Consent for Establishment and Consent for Operation from KSPCB and 

environmental clearance from MoEF , Govt. of India or the Dept of Forest, Ecology & Environment, Govt. of Karnataka , if 

applicable . 
2 . Employment : The Company shall comply with the provisions of Industrial Policy of Govt. of Karnataka and Dr. Sarojini 

Mahishi Report,. Prepare a plan for development of Human Resources required for the project, train local people. A copy 
of Human Resources Development plan shall be sent to the Commissioner for Industrial Development & Director of 
Industries and Commerce formonitoring. 


3 . Vendor Development : Wherever there is scope for vendor development for the project, the company shall prepare a 

vendor development plan , develop local vendors and procure the required inputs , components and sub - assemblies from 
these local vendor units . A copy of the vendor development plan shall be sent to the Commissioner for Industrial 
Development & Director of Industries and Commerce formonitoring . 


4 . Social Infrastructure Development : The Company is advised to take up social infrastructure development projects in 

the vicinity of the proposed location of the unit and comply with the stipulation of Company Act 2013. A copy of such 
projects shall be sent to the Commissioner for Industrial Development & Director of Industries and Commerce for 
monitoring. 


£2 : 


FOT & T ODZIE , DOBIJO, yet no , 9008 


288 0 


5 . Others : 


a ) 


The company shall adopt rainwater harvesting, waste water recycling and water conservation techniques . Zero 
discharge facility should be adopted wherever applicable . 


The company shall take all statutory and other necessary clearances from the competent authorities including Govt. 
of India and shall submit milestones/progress in the implementation of the project regularly , which will be monitored 
by the Department 


This approval is valid for a period of two years from the date of issue of this Government Order. 

By Order and in the name of the Governor of Karnataka, 

S . UMADEVI, 

Desk Officer (Technical Cell), 
PR 253 

Commerce and Industries Department. 
COMMERCE AND INDUSTRIES SECRETARIAT 
Sub : Proposal of M /s. Indian Oil Corporation Ltd ., - to establish “ Petroleum 

Products /LPG Bottling Unit " at Baikampady KIADB Industrial Area, Mangalore 

Taluk , Dakshina Kannada District-Reg . 
Ref : Proceedings of the 33rd State High Level Clearance Committee (SHLCC ) 

meeting held on 19. 11 .2013. 
PREAMBLE : 

M /s. Indian Oil Corporation Ltd ., has proposal to establish a " Petroleum Products/LPG Bottling Unit", with an investment of 
Rs. 77 .48 crore , generating employment to about 98 persons at Baikampady KIADB Industrial Area , Mangalore Taluk , Dakshina 
Kannada District 

The proposal was examined in the 33rd State High Level Clearance Committee (SHLCC ) Meeting held on 
19 .11. 2013.Governmenthas examined the recommendationsmade by the State High Level Clearance Committee , in all aspects. 
Hence the following order. 

GOVERNMENT ORDER NO. CI 6 SPI 2014 , BANGALORE , DATED : 03.01.2014 
Government is pleased to accord in principle approval to the investment proposal of M /s. Indian Oil Corporation Ltd ., to 
establish a "Petroleum Products/LPG Bottling Unit", with an investment of Rs . 77 .48 crore, at Baikampady Industrial Area, Mangalore 
Taluk , Dakshina Kannada District, generating employment to about 98 persons with the following infrastructure facilities, incentives and 
concessions: 
Land : 

KIADB to allot 25 acres of land Baikampady Industrial Area , Dakshina Kannada 

District subject to availability 
Power : 

250 KVA from MESCOM . 


Water: 

30000 LPD form KIADB 
Incentives & The unit is eligible to avail incentives and concessions as per the applicable 

Concessions: Industrial Policy of the state . 
Sanction of the above infrastructure facilities , incentives and concessions is subject to the following terms and conditions: 

1 . Environment : The company to obtain Consent for Establishment and Consent for Operation from KSPCB and 

environmental clearance from MoEF , Govt. of India or the Dept of Forest, Ecology & Environment, Govt. of Karnataka , if 
applicable . 
Employment : The Company shall comply with the provisions of Industrial Policy of Govt. of Karnataka and Dr. Sarojini 
Mahishi Report, Prepare a plan for development of Human Resources required for the project, train local people . A copy 
of Human Resources Development plan shall be sent to the Commissioner for Industrial Development & Director of 
Industries and Commerce for monitoring. 
Vendor Development : Wherever there is scope for vendor development for the project, the company shall prepare a 
vendor development plan , develop local vendors and procure the required inputs , components and sub -assemblies from 
these local vendor units . A copy of the vendor development plan shall be sent to the Commissioner for Industrial 

Development & Director of Industries and Commerce for monitoring. 
4 . Social Infrastructure Development : The Company is advised to take up social infrastructure development projects in 

the vicinity of the proposed location of the unit and comply with the stipulation of Company Act 2013 . A copy of such 
projects shall be sent to the Commissioner for Industrial Development & Director of Industries and Commerce for 

monitoring. 
5 . Others : 
a ) The company shall adopt rainwater harvesting, waste water recycling and water conservation techniques. Zero 

discharge facility should be adopted wherever applicable . 


200 0 


FOT & T ODZIE , DOBIJO, yet no , 9008 


222 


b ) The company shall take all statutory and other necessary clearances from the competent authorities including Govt. 

of India and shall submit milestones /progress in the implementation of the project regularly, which will be monitored 

by the Department. 
This approval is valid for a period of two years from the date of issue of this Government Order. 

By Order and in the name of the Governor of Karnataka , 


S . UMADEVI, 

Desk Officer (Technical Cell), 
PR 254 

Commerce and Industries Department. 
COMMERCE AND INDUSTRIES SECRETARIAT 
Sub : Proposal of M /s. Intel Technology India Pvt. Ltd ., - to establish a " Research 

and Development Centre for IT Hardware and Software " at 

Devarabeesanahalli, Bangalore East Taluk , Bangalore Urban District-Reg . 
Ref : Proceedings of the 33rd State High Level Clearance Committee (SHLCC ) 

meeting held on 19 . 11. 2013 . 
PREAMBLE : 

M /s. Intel Technology India Pvt. Ltd ., has proposed to establish a “ Research and Development Centre for IT Hardware and 
Software " with an investment of Rs. 600 .00 crore , generating employment to about 4200 persons in Bangalore Urban District, 
Bangalore East Taluk in the existing premises of 42.28 acres of land allotted by KIADB. 

The proposal was examined in the 33rd State High Level Clearance Committee ( SHLCC ) Meeting held on 
19. 11.2013 .Government has examined the recommendations made by the State High Level Clearance Committee, in all aspects . 
Hence the following order. 

GOVERNMENT ORDER NO. CI 7 SPI 2014 , BANGALORE, DATED : 04 .01. 2014 
Government is pleased to accord in principle approval to the investment proposal of M /s . Intel Technology India Pvt . Ltd ., to 
establish a " Research and Development Centre for in IT Hardware and Software" with an investment of Rs. 600.00 crore in the 
existing premises of 42 . 28 acres of land allotted by KIADB in Devarabeesanahalli , Bangalore East Taluk , Bangalore Urban 
District, generating employment to about 4200 persons with the following infrastructure facilities , incentives and concessions : 
Land : 

Within the existing 42 .28 acres of land in Devarabeesanahalli Village already allotted 
by KIADB in 2003 


Power: 


10300 KVA from BESCOM . 


Water: 

430000 LPD form BWSSB 
Incentives & The unit is eligible to avail incentives and concessions as per the applicable 

Concessions: | Industrial Policy of the state . 
Sanction of the above infrastructure facilities , incentives and concessions is subject to the following terms and conditions: 

1. Environment: The company to obtain Consent for Establishment and Consent for Operation from KSPCB and 

environmental clearance from MoEF , Govt. of India or the Dept of Forest, Ecology & Environment, Govt. of Karnataka , if 
applicable . 


2 . Employment : The Company shall comply with the provisions of Industrial Policy of Govt. of Karnataka and Dr. Sarojini 

Mahishi Report,. Prepare a plan for development of Human Resources required for the project, train local people. A copy 
of Human Resources Development plan shall be sent to the Commissioner for Industrial Development & Director of 
Industries and Commerce formonitoring. 


3. Vendor Development : Wherever there is scope for vendor development for the project, the company shall prepare a 

vendor development plan , develop local vendors and procure the required inputs , components and sub - assemblies from 
these local vendor units. A copy of the vendor development plan shall be sent to the Commissioner for Industrial 
Development & Director of Industries and Commerce for monitoring. 


4 . Social Infrastructure Development : The Company is advised to take up social infrastructure development projects in 

the vicinity of the proposed location of the unit and comply with the stipulation of Company Act 2013 . A copy of such 
projects shall be sent to the Commissioner for Industrial Development & Director of Industries and Commerce for 

monitoring . 
5 . Others : 
C ) The company shall adopt rainwater harvesting , waste water recycling and water conservation techniques . Zero 

discharge facility should be adopted wherever applicable. 
The company shall take all statutory and other necessary clearances from the competent authorities including Govt. 
of India and shall submit milestones/progress in the implementation of the project regularly, which will bemonitored 
by the Department 


೬೩೮ 


FOT & T ODZIE , DOBIJO, yet no , 9008 


2000 


This approval is valid for a period of two years from the date of issue of this Government Order. 

By Order and in the name of the Governor of Karnataka , 


S . UMADEVI, 
Desk Officer ( Technical Cell), 
Commerce and Industries Department. 


PR 255 


Sub 


: 


COMMERCE AND INDUSTRIES SECRETARIAT 
Proposal of M /s. Khayati Steel Industries Pvt. Ltd ., - to establish a " TMT Bars 
and Billets Manufacturing Unit with 40 MW Coal Based Power Plant" at 
Kuragundahalli Village , Maddur Taluk , Mandya District-Reg . 
Proceedings of the 33rd State High Level Clearance Committee (SHLCC) 
meeting held on 19. 11. 2013 . 


Ref 


: 


PREAMBLE : 


M /s. Khayati Steel Industries Pvt. Ltd ., has proposed to establish a " TMT Bars and Billets Manufacturing Unit with 40 MW 
Coal Based Power Plant" with an investment of Rs. 235 .00 crore, generating employment about 320 persons at Kuragundahalli Village , 
Maddur Taluk, Mandya District. 

The proposal was examined in the 33rd State High Level Clearance Committee (SHLCC) Meeting held on 
19. 11. 2013.Government has examined the recommendations made by the State High Level Clearance Committee , in all aspects . 
Hence the following order. 

GOVERNMENT ORDER No. CI 8 SPI 2014 , BANGALORE , DATED : 03. 01 .2014 
Government is pleased to accord in principle approval to be investment proposal of M /s . Khayati Steel Industries Pvt. Ltd ., to 
establish “ TMT Bars (2 Lakhs MT/annum ) and Billets (2.40 Lakhs MT/annum ) manufactruing Unit with 40 MW Coal Based Power 
Plant", with an investment of Rs. 235 .00 crore at Kuragundahalli Village, maddur Taluk , Mandya District, generating employment to 
about 320 persons with the following infrastructure facilities, incentives and concessions: 


Land : 


KIADB to acuire 60 acres of land identified by the Company as SUC in 
Kuragundahalli Village , Maddur Taluk , Mandya District 


Power: 


220 KVA from CESCOM . 


Water: 


120000 LPD own source 


Incentives & 
Concessions: 


The unit is eligible to avail incentives and concessions as per the applicable 
Industrial Policy of the state . 


Sanction of the above infrastructure facilities, incentives and concessions is subject to the following terms and conditions : 

1. Environment : The company to obtain Consent for Establishment and Consent for Operation from KSPCB and 

environmental clearance from MoEF , Govt. of India or the Dept of Forest, Ecology & Environment, Govt. of Karnataka , if 
applicable. 


2 . Employment : The Company shall comply with the provisions of Industrial Policy of Govt. of Karnataka and Dr. Sarojini 

Mahishi Report ,. Prepare a plan for development of Human Resources required for the project, train local people . A copy 
of Human Resources Development plan shall be sent to the Commissioner for Industrial Development & Director of 
Industries and Commerce for monitoring . 


3. Vendor Development : Wherever there is scope for vendor development for the project, the company shall prepare a 

vendor development plan , develop local vendors and procure the required inputs , components and sub -assemblies from 
these local vendor units . A copy of the vendor development plan shall be sent to the Commissioner for Industrial 
Development & Director of Industries and Commerce for monitoring . 


4 . Social Infrastructure Development : The Company is advised to take up social infrastructure development projects in 

the vicinity of the proposed location of the unit and comply with the stipulation of Company Act 2013. A copy of such 
projects shall be sent to the Commissioner for Industrial Development & Director of Industries and Commerce for 

monitoring . 
5 . Others : 
a ) The company shall adopt rainwater harvesting, waste water recycling and water conservation techniques . Zero 

discharge facility should be adopted wherever applicable. 


ಭಾಗ ೧ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಏಪ್ರಿಲ್ ೧೦ , ೨೦೧೪ 


೬೩೯ 


b) The company shalltake all statutory and other necessary clearances from the competent authorities including Govt. 

of India and shall submit milestones/progress in the implementation of the project regularly , which will be monitored 

by the Department. 
This approval is valid for a period of two years from the date of issue of this Government Order. 

By Order and in the name of the Governor of Karnataka , 


S . UMADEVI, 
Desk Officer (Technical Cell), 
Commerce and Industries Department. 


PR 256 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ :- ಶ್ರೀ ಹೆಚ್. ಗಂಗಯ್ಯ , ನಿವೃತ್ತ ನಿರ್ದೇಶಕರು, ಮುದ್ರಣ , ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ, 

ಬೆಂಗಳೂರು, ಇವರ ವಿರುದ್ಧದ ಪಠ್ಯ ಪುಸ್ತಕಗಳ ಬೈಂಡಿಂಗ್ ಕೆಲಸಕ್ಕಾಗಿ ಹಾಟ್ ಮೆಲ್ಸ್ ಗ್ರೂ ಖರೀದಿಯ 

ಅವ್ಯವಹಾರದ ಬಗ್ಗೆ ವಿಚಾರಣೆ ಕುರಿತು ಅಂತಿಮ ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ :- 1) ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 164 ಎಸ್‌ಇಎನ್ 2007, ದಿನಾಂಕ :06 - 02 -2008 . 

2) ಮಾನ್ಯ ಲೋಕಾಯುಕ್ತರವರ ಕಚೇರಿಯ ಪತ್ರ ಸಂಖ್ಯೆ: ಲೋಕ್/ ಬಿ. ಸಿ. ಡಿ288/2007 ದಿನಾಂಕ: 19 - 10 - 2013 . 
3) ಶ್ರೀ ಹೆಚ್. ಗಂಗಯ್ಯ , ನಿವೃತ್ತ ನಿರ್ದೇಶಕರು, ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ, 

- ಬೆಂಗಳೂರು ಇವರ ದಿನಾಂಕ:19 - 11 -2013ರ ಮನವಿ. 
ಪ್ರಸ್ತಾವನೆ: 

ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಆದೇಶದಲ್ಲಿ ಶ್ರೀ ಹೆಚ್. ಗಂಗಯ್ಯ , ನಿವೃತ್ತ ನಿರ್ದೇಶಕರು, ಮುದ್ರಣ , ಲೇಖನ ಸಾಮಗ್ರಿ ಮತ್ತು 
ಪ್ರಕಟಣೆಗಳ ಇಲಾಖೆ, ಬೆಂಗಳೂರು, ಇವರು ನಿರ್ದೇಶಕರಾಗಿ ಕಾರ್ಯ ನಿರ್ವಹಿಸುವಾಗ 2005 - 06ನೇ ಸಾಲಿನ ಪಠ್ಯ ಪುಸ್ತಕಗಳ ಬೈಂಡಿಂಗ್ ಕೆಲಸಕ್ಕಾಗಿ 
ಹಾಟ್ ಮೆಲ್ಸ್ ಗ್ರೂ ಖರೀದಿಸುವಾಗ ಟೆಂಡರ್ ನಿಯಮಗಳನ್ನು ಪಾಲಿಸದೆ ಹೆಚ್ಚಿನ ಹಣ ನೀಡಿ ಖರೀದಿಸುವ ಮೂಲಕ ಸರ್ಕಾರದ ಹಣವನ್ನು ಅಪವ್ಯಯ 
ಮಾಡಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ ಪಾರದರ್ಶಕತೆ ಅಧಿನಿಯಮ 1999ರ ಪ್ರಕರಣ 5 ಮತ್ತು 6ನ್ನು ಉಲ್ಲಂಘಿಸಿದ ಹಾಗೂ ಈ ಖರೀದಿ 
ಸಂಗ್ರಹಣೆಯಲ್ಲಿ ಸರಿಯಾದ ಬೆಲೆಯನ್ನು ಪಡೆಯುವಲ್ಲಿ ಅಸಡ್ಡೆ ತೋರಿ ಕರ್ನಾಟಕ ಆರ್ಥಿಕ ಸಂಹಿತೆಯ ಅನುಚ್ಛೇದ 15 -1, 15 -3 ಹಾಗೂ 16ನ್ನು 
ಉಲ್ಲಂಘಿಸಿರುತ್ತಾರೆ ಎಂಬ ಆರೋಪಕ್ಕಾಗಿ ಅವರಿಗೆ ಕರ್ನಾಟಕ ನಾಗರಿಕ ಸೇವಾ ( ವರ್ಗೀಕರಣ , ನಿಯಂತ್ರಣ ಮತ್ತು ಮೇಲ್ಮನವಿ) ನಿಯಮಗಳು , 1957 
ರನ್ವಯ ನೋಟಿಸ್‌ ನೀಡುವ ಮೂಲಕ ಹಾಗೂ ವಿಚಾರಣಾಧಿಕಾರಿಯವರನ್ನು ನೇಮಿಸಿ ಇಲಾಖಾ ವಿಚಾರಣೆಯನ್ನು ಪ್ರಾರಂಭಿಸಲಾಗಿತ್ತು . ಈ ಮಧ್ಯೆ ಇದೇ 
ಆರೋಪಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ಲೋಕಾಯುಕ್ತದಲ್ಲಿ ಕೂಡ ಖಾಸಗಿ ದೂರಿನ ಮೇರೆಗೆ ತನಿಖೆ ನಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದ 
ಹಿನ್ನೆಲೆಯಲ್ಲಿ ಲೋಕಾಯುಕ್ತ ತನಿಖೆ ಪೂರ್ಣಗೊಳ್ಳುವುದನ್ನು ನಿರೀಕ್ಷಿಸಿ ಈ ಇಲಾಖಾ ವಿಚಾರಣೆಯನ್ನು ಸ್ಥಗಿತಗೊಳಿಸಲಾಗಿತ್ತು. 

ಮೇಲೆ ಓದಲಾದ ಕ್ರಮ ಸಂಖ್ಯೆ:2ರಲ್ಲಿನ ಪತ್ರದಲ್ಲಿ ಮಾನ್ಯ ಲೋಕಾಯುಕ್ತರು ಶ್ರೀ ಹೆಚ್. ಗಂಗಯ್ಯ , ನಿವೃತ್ತ ನಿರ್ದೇಶಕರು, ಮುದ್ರಣ, ಲೇಖನ 
ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ, ಬೆಂಗಳೂರು, ಈ ಅಧಿಕಾರಿಯವರ ವಿರುದ್ಧ ದಾಖಲಾದ ಖಾಸಗಿ ದೂರಿನ ಮೇಲೆ ತನಿಖೆ ನಡೆಸಿ 
ಈ ನಿವೃತ್ತ ಅಧಿಕಾರಿಯವರ ಮೇಲೆ ಮಾಡಲಾದ ದೂರರ್ಜಿದಾರರ ಆರೋಪಗಳು ಸಮರ್ಥನೀಯವಾಗಿಲ್ಲದಿರುವುದರಿಂದ ಹಾಗೂ ಸದರಿಯವರು ದಿನಾಂಕ: 
31 - 05 - 2012ರಂದು ವಯೋನಿವೃತ್ತಿ ಹೊಂದಿರುವುದರಿಂದ ಪ್ರಕರಣವನ್ನು ಮುಕ್ತಾಯ ಮಾಡಬಹುದೆಂದು ಮಾನ್ಯ ಲೋಕಾಯುಕ್ತರು 
ಅಭಿಪ್ರಾಯಪಟ್ಟಿರುತ್ತಾರೆ. 

ಮೇಲೆ ಓದಲಾದ ಕ್ರಮ ಸಂಖ್ಯೆ :3ರಲ್ಲಿನ ಮನವಿಯಲ್ಲಿ, ಶ್ರೀ ಹೆಚ್. ಗಂಗಯ್ಯ , ನಿವೃತ್ತ ನಿರ್ದೇಶಕರು, ಮುದ್ರಣ , ಲೇಖನ ಸಾಮಗ್ರಿ ಮತ್ತು 
ಪ್ರಕಟಣೆಗಳ ಇಲಾಖೆ, ಬೆಂಗಳೂರು ಇವರು ಸರ್ಕಾರಕ್ಕೆ ಸಲ್ಲಿಸಿದ ಮನವಿಯಲ್ಲಿ - ಮಾನ್ಯ ಲೋಕಾಯುಕ್ತರು ಖಾಸಗಿ ದೂರರ್ಜಿಯ ಮೇರೆಗೆ ತನಿಖೆ ನಡೆಸಿ 
ಪರಾಮರ್ಶಿಸಲಾಗಿರುವ ವಿಷಯ ಹಾಗೂ ಆಪಾದನೆಗಳು ಒಂದೇ ಆಗಿರುವುದು ಸುಸ್ಪಷ್ಟವಾಗಿರುವುದರಿಂದ ಮಾನ್ಯ ಲೋಕಾಯುಕ್ತರ ವರದಿಯನ್ನು ಒಪ್ಪಿ 
ತಮ್ಮನ್ನು ಆರೋಪಗಳಿಂದ ಮುಕ್ತಗೊಳಿಸಲು ಕೋರಿರುತ್ತಾರೆ . 

ಈ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಪ್ರಕರಣವನ್ನು ಕೂಲಂಕಷವಾಗಿ ಪರಿಶೀಲಿಸಿ, ಶ್ರೀ ಹೆಚ್. ಗಂಗಯ್ಯ , ಹಿಂದಿನ ನಿರ್ದೇಶಕರು, ಮುದ್ರಣ , 
ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ, ಬೆಂಗಳೂರು ಇವರ ವಿರುದ್ಧದ ದೂರಿನಲ್ಲಿ ಮಾನ್ಯ ಲೋಕಾಯುಕ್ತರು ತನಿಖೆಯನ್ನು ಕೈಗೊಂಡು 
ಪ್ರಕರಣವನ್ನು ಮುಕ್ತಾಯಗೊಳಿಸಿರುವುದರಿಂದ ಸರ್ಕಾರದಿಂದ ಆರಂಭಿಸಲಾದ ಇಲಾಖಾ ವಿಚಾರಣೆಯನ್ನು ಮುಂದುವರೆಸುವ ಅಗತ್ಯತೆ ಕಂಡು 
ಬರುತ್ತಿಲ್ಲವೆಂದು ಪರಿಗಣಿಸಿ ಸರ್ಕಾರವು ಈ ಕೆಳಗಿನಂತೆ ಆದೇಶಿಸಿದೆ. 

ಸರ್ಕಾರದ ಆದೇಶ ಸಂಖ್ಯೆ:ಸಿಆಸುಇ 164 ಎಸ್‌ಇಎನ್ 2007, ಬೆಂಗಳೂರು, ದಿನಾಂಕ:26 -03 -2014 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಶ್ರೀ ಹೆಚ್. ಗಂಗಯ್ಯ , ನಿವೃತ್ತ ನಿರ್ದೇಶಕರು, ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ 
ಇಲಾಖೆ, ಬೆಂಗಳೂರು, ಇವರ ವಿರುದ್ದ ಸರ್ಕಾರದ ಆದೇಶ ಸಂಖ್ಯೆ: ಸಿಆಸುಇ 164 ಎಸ್‌ಇಎನ್ 2007, ದಿನಾಂಕ: 06 - 02 - 2008ರಲ್ಲಿ ಇವರು 
ನಿರ್ದೇಶಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದ ಸಂದರ್ಭದಲ್ಲಿ 2005 - 06ನೇ ಸಾಲಿನ ಪಠ್ಯ ಪುಸ್ತಕಗಳ ಬೈಂಡಿಂಗ್ ಕೆಲಸಕ್ಕಾಗಿ ಹಾಟ್ ಮೆಲ್ಸ್ ಗ್ರೂ 
ಖರೀದಿಸುವಾಗ ಟೆಂಡರ್ ನಿಯಮಗಳನ್ನು ಪಾಲಿಸದೆ ಹೆಚ್ಚಿನ ಹಣ ನೀಡಿ ಖರೀದಿಸುವ ಮೂಲಕ ಸರ್ಕಾರದ ಹಣವನ್ನು ಅಪವ್ಯಯ ಮಾಡಿದ ಆರೋಪಕ್ಕೆ 
ಸಂಬಂಧಿಸಿದಂತೆ ಆರಂಭಿಸಲಾಗಿದ್ದ ಇಲಾಖಾ ವಿಚಾರಣೆಯನ್ನು ಮುಕ್ತಾಯಗೊಳಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಡಾ | ಗೀತಾ ಎಲ್ 

ಸರ್ಕಾರದ ಅಧೀನ ಕಾರ್ಯದರ್ಶಿ 
PR-353 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವೆಗಳು - 3) 


R .N .I. No. KARBIL /2001/47147 POSTAL REGN. No . RNP/KA /BGS/2202/2014-16 
Licensed to post without prepayment WPP No . 297 
೬೪೦ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಏಪ್ರಿಲ್ ೧೦, ೨೦೧೪ 

ಭಾಗ ೧ | 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 
ವಿಷಯ :- ಶ್ರೀ ಹೆಚ್ . ಗಂಗಯ್ಯ , ನಿವೃತ್ತ ನಿರ್ದೇಶಕರು, ಮುದ್ರಣ , ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ, ಬೆಂಗಳೂರು, ಇವರ 

ವಿರುದ್ದ ಮಾನ್ಯ ಲೋಕಾಯುಕ್ತಕ್ಕೆ ವಹಿಸಿದ ತನಿಖಾ - ಅಂತಿಮ ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ :- 1) ಸರ್ಕಾರದ ಆದೇಶ ಸಂಖ್ಯೆ :ಸಿಆಸುಇ 197 ಎಸ್ಇಎನ್ 2007 , ದಿನಾಂಕ:14 - 05 -2009. 

2) ಸರ್ಕಾರದ ಪತ್ರ ಸಂಖ್ಯೆ: ಸಿಆಸುಇ 197 ಎಸ್‌ಇಎನ್ 2007, ದಿನಾಂಕ:18 - 05 - 2011 . 

3) ಮಾನ್ಯ ಲೋಕಾಯುಕ್ತರವರ ಕಚೇರಿಯ ಪತ್ರ ಸಂಖ್ಯೆ: ಲೋಕ್/ ಬಿಸಿಡಿ/216 / 209/ಎಆರ್‌ಇ -1, ದಿನಾಂಕ: 07 - 10 - 2013. 
ಪ್ರಸ್ತಾವನೆ: 

ಶ್ರೀ ಹೆಚ್ . ಗಂಗಯ್ಯ , ನಿವೃತ್ತ ನಿರ್ದೇಶಕರು, ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ, ಬೆಂಗಳೂರು, ಇವರು ನಿರ್ದೇಶಕರಾಗಿ 
ಕಾರ್ಯ ನಿರ್ವಹಿಸುವಾಗ ಈ ಕೆಳಕಂಡ ಪ್ರಮುಖ ಆರೋಪಗಳಿಗೆ ಸಂಬಂಧಿಸಿದಂತೆ ಅಂದರೆ : 

1) ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನಿಯಮ ಬಾಹಿರವಾಗಿ ರೂ .1.67 ಕೋಟಿ ಹಣವನ್ನು ಖಜಾನೆಯಿಂದ 

ಪಡೆದು ಸರ್ಕಾರಕ್ಕೆ ಮೋಸ ಮಾಡಿರುವುದು ಹಾಗೂ 
ಹೊರ ರಾಜ್ಯದ ಮುದ್ರಣಾಲಯಗಳಲ್ಲಿ ನಿಯಮ ಬಾಹಿರವಾಗಿ ರಾಜ್ಯದ ಪಠ್ಯ ಪುಸ್ತಕಗಳನ್ನು ಮುದ್ರಣ 
ಮಾಡಿಸುವ ಮೂಲಕ ಸರ್ಕಾರಕ್ಕೆ ರೂ . 37 .41 ಕೋಟಿಗಳಷ್ಟು ನಷ್ಟ ಉಂಟು ಮಾಡಿರುವುದು ಸಿ. ಎ . ಜಿ. 

ವರದಿಯಲ್ಲಿ ಮೂಡಿ ಬಂದಿರುತ್ತದೆ. 
ಮೇಲಿನ ಆರೋಪಗಳಲ್ಲಿ ತೀವ್ರವಾದ ಕಾಯಿದೆ ನಿಯಮಗಳ ಉಲ್ಲಂಘನೆಯು ಕಂಡುಬಂದ ಕಾರಣ ಈ ಪ್ರಕರಣದಲ್ಲಿ ಉನ್ನತ ಮಟ್ಟದಲ್ಲಿ ತನಿಖೆ 
ನಡೆಸುವ ಅವಶ್ಯಕತೆ ಇರುವುದಾಗಿ ಸರ್ಕಾರವು ಪರಿಗಣಿಸಿ , ಮೇಲೆ ಓದಲಾದ ಕ್ರಮ ಸಂಖ್ಯೆ (1) ರ ಸರ್ಕಾರದ ಆದೇಶದಲ್ಲಿ ಈ ಪ್ರಕರಣವನ್ನು ಕರ್ನಾಟಕ 
ಲೋಕಾಯುಕ್ತ ಅಧಿನಿಯಮ , 1984ರ ಪ್ರಕರಣ 7( ಎ) ರನ್ವಯ ಮಾನ್ಯ ಲೋಕಾಯುಕ್ತರಿಂದ ತನಿಖೆ ನಡೆಸಬೇಕೆಂದು ಆದೇಶಿಸಲಾಗಿತ್ತು. 

ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ಕಚೇರಿಯಿಂದ ಸರ್ಕಾರಕ್ಕೆ ಬರೆಯಲಾದ ಪತ್ರ ಸಂಖ್ಯೆ : ಕಂಪ್ಲೇಂಟ್ /ಲೋಕ್/ ಬಿಸಿಡಿ- 216/ 2009 
ದಿನಾಂಕ:18 - 02 - 2011ರಲ್ಲಿ ಆರೋಪಗಳ ಬಗ್ಗೆ ಕೆಲವು ಸ್ಪಷ್ಟಿಕರಣಗಳನ್ನು ಕೋರಲಾದ ಮೇರೆಗೆ ಮೇಲೆ ಓದಲಾದ ಕ್ರ. ಸಂ .(2) ರ ಸರ್ಕಾರದ ಪತ್ರದಲ್ಲಿ 
ಮಾನ್ಯ ಲೋಕಾಯುಕ್ತರವರಿಗೆ ತನಿಖೆಗೆ ವಹಿಸಲಾದ ಮೇಲಿನ ಆರೋಪಗಳಲ್ಲಿ ರೂ .1.67 ಕೋಟಿ ಮೊತ್ತವನ್ನು ಖಜಾನೆಯಿಂದ ಪಡೆದು ಸರ್ಕಾರಕ್ಕೆ ಮೋಸ 

ಣಕ್ಕೆ ಸಂಬಂಧಿಸಿದಂತೆ ಮಾತ್ರ ತನಿಖೆ ಕೈಗೊಳ್ಳಲು ಸೂಚಿಸಿ ಅದಕ್ಕೆ ಸಂಬಂಧಿಸಿದ ಮೂಲ ದಾಖಲೆಗಳನ್ನು ಶಿಕ್ಷಣ ಇಲಾಖೆಯಿಂದ 
ಪಡೆಯುವಂತೆ ಸೂಚಿಸಲಾಗಿತ್ತು ಅಲ್ಲದೆ ಅದೇ ಪತ್ರದಲ್ಲಿ ಅವಶ್ಯಕ ಮೂಲ ದಾಖಲೆಗಳನ್ನು ಮಾನ್ಯ ಲೋಕಾಯುಕ್ತ ಕಚೇರಿಗೆ ಒದಗಿಸಲು ಶಿಕ್ಷಣ ಇಲಾಖೆಗೆ 
ಸೂಚನೆಗಳನ್ನು ನೀಡಲಾಗಿತ್ತು. ತರುವಾಯದಲ್ಲಿ ಕೂಡ ಈ ಸಂಬಂಧ, ಅನೇಕ ಬಾರಿ ಶಿಕ್ಷಣ ಇಲಾಖೆಗೆ ಕೂಡ ದಾಖಲೆಗಳನ್ನು ಒದಗಿಸುವಂತೆ 
ಸೂಚನೆಗಳನ್ನು ನೀಡಲಾಗಿತ್ತು. 

ಮುಂದುವರೆದು, ಹೊರ ರಾಜ್ಯದ ಮುದ್ರಣಾಲಯಗಳಲ್ಲಿ ನಿಯಮ ಬಾಹಿರವಾಗಿ ರಾಜ್ಯದ ಪಠ್ಯ ಪುಸ್ತಕಗಳನ್ನು ಮುದ್ರಣ ಮಾಡಿಸುವ ಮೂಲಕ 
ಸರ್ಕಾರಕ್ಕೆ ರೂ .37.41ಕೋಟಿಗಳಷ್ಟು ನಷ್ಟ ಉಂಟು ಮಾಡಿರುವ ಆರೋಪಗಳಿಗೆ ಸಂಬಂಧಿಸಿದಂತೆ, ಅಂತಹುದ್ದೇ ಪ್ರಕರಣದಲ್ಲಿ ಸರ್ಕಾರಿ ಆದೇಶ 
ಸಂಖ್ಯೆ: ಸಿಆಸುಇ 127 ಎಸ್ಇಎನ್ 2004 , ದಿನಾಂಕ: 28 - 06 -2006ರಲ್ಲಿ ಆರೋಪಿತ ಅಧಿಕಾರಿಗೆ ಎಚ್ಚರಿಕೆಯನ್ನು ನೀಡಿ ಪ್ರಕರಣವನ್ನು 

ಸರ್ಕಾರಿ ಆದೇಶ ಸಂಖ್ಯೆ:ಸಿಆಸುಇ 05 ಇಮುವಿ2008, ದಿನಾಂಕ:29 -10 - 2010ರಲ್ಲಿ ದೋಷ ಮುಕ್ತರನ್ನಾಗಿಸಿದೆ . ಆದ್ದರಿಂದ, 
ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೌರವಾನ್ವಿತ ಲೋಕಾಯುಕ್ತರಿಂದ ಪುನ: ತನಿಖೆ ನಡೆಸುವ ಅಗತ್ಯ ಕಂಡು ಬರುತ್ತಿಲ್ಲವೆಂದು ಗೌರವಾನ್ವಿತ ಲೋಕಾಯುಕ್ತಕ್ಕೆ 
ದಿನಾಂಕ: 18 - 05 -2011ರ ಪತ್ರದಲ್ಲಿಯೇ ತಿಳಿಸಲಾಗಿದೆ. 

ಮೇಲೆ ಓದಲಾದ ಕ್ರ. ಸಂ .(3) ರ ಮಾನ್ಯ ಲೋಕಾಯುಕ್ತರ ಕಚೇರಿಯ ಲೋಕಾಯುಕ್ತ ಕಚೇರಿ ಪತ್ರದಲ್ಲಿ ಮಾನ್ಯ ಲೋಕಾಯುಕ್ತರು ಮಾಡಿದ 
ಟಿಪ್ಪಣಿಯಲ್ಲಿ :- ಶ್ರೀ ಹೆಚ್. ಗಂಗಯ್ಯ , ಹಿಂದಿನ ನಿರ್ದೇಶಕರು, ಮುದ್ರಣ , ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆ ಇಲಾಖೆ, ಬೆಂಗಳೂರು ಇವರ ವಿರುದ್ದ 
ತನಿಖೆ ನಡೆಸಲು ಕೋರಲಾದ ಮೂಲ ದಾಖಲೆಗಳನ್ನು ಒದಗಿಸದೆ ಇರುವುದರಿಂದ ಹಾಗೂ ಇವರು ಈಗಾಗಲೇ ದಿನಾಂಕ:30 - 04 - 2012ರಂದು 
ನಿವೃತ್ತರಾಗಿರುವುದನ್ನು ಪರಿಗಣಿಸಿ ಈ ಪ್ರಕರಣವನ್ನು ಮುಕ್ತಾಯಗೊಳಿಸಿರುವುದಾಗಿ ವರದಿ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರವು ಈ ಪ್ರಕರಣವನ್ನು 
ಕೂಲಂಕಷವಾಗಿ ಪರಿಶೀಲಿಸಿ, ಶ್ರೀ ಹೆಚ್. ಗಂಗಯ್ಯ , ಹಿಂದಿನ ನಿರ್ದೇಶಕರು , ಮುದ್ರಣ , ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ಇಲಾಖೆ, ಬೆಂಗಳೂರು 
ಇವರ ವಿರುದ್ದದ ಮಾನ್ಯ ಲೋಕಾಯುಕ್ತಕ್ಕೆ ವಹಿಸಲಾಗಿದ್ದ ತನಿಖೆಯನ್ನು ಕೈ ಬಿಡಲು ತೀರ್ಮಾನಿಸಿ ಈ ಮುಂದಿನಂತೆ ಆದೇಶಿಸಿದೆ 

ಸರ್ಕಾರದ ಆದೇಶ ಸಂಖ್ಯೆ : ಸಿಆಸುಇ 197 ಎಸ್ಇಎನ್ 2007, ಬೆಂಗಳೂರು, ದಿನಾಂಕ:18 -12- 2013 
ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಹಿನ್ನೆಲೆಯಲ್ಲಿ ಶ್ರೀ ಹೆಚ್. ಗಂಗಯ್ಯ , ನಿವೃತ್ತ ನಿರ್ದೇಶಕರು, ಮುದ್ರಣ, ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ 
ಇಲಾಖೆ, ಬೆಂಗಳೂರು, ಇವರ ವಿರುದ್ದ ಆದೇಶ ಸಂಖ್ಯೆ:ಸಿಆಸುಇ 197 ಎಸ್ಇಎನ್ 2007, ದಿನಾಂಕ :14 -05 - 2009ರಲ್ಲಿ ತನಿಖೆ ನಡೆಸಲು ಮಾನ್ಯ 
ಲೋಕಾಯುಕ್ತರಿಗೆ ವಹಿಸಲಾದ ಪ್ರಕರಣವನ್ನು ಸರ್ಕಾರವು ಕೈ ಬಿಟ್ಟಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಚಂದ್ರಶೇಖರ್, 
PR- 354 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ, (ಸೇವೆಗಳು - 6) 


d 


ಮುದ್ರಕರು ಹಾಗೂ ಪ್ರಕಾಶಕರು: - ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 


